ಅಧ್ಯ ೯ನಾರೀಶ್ವರ 
ಶ್ರೀಮಾನ್‌ ಕೆ. ನೇಕಟಪ್ಪ ನವರ ಕೃತಿ | 


ಗೀತಗಳು 


(ಕವನ ಸಂಗ್ರಹ) 


ಶ್ರೀಮಾನ್‌ 
ಬಿ.ಎಂ.ಶ್ರೀಕಂ ಠಯ್ಯ ನವರ 


ಮುನ್ನು ಡಿಯೊಡನೆ 


ವಿ.ಸೀ. 


ಗೀತಾ ಬುಕ್‌ ಹೌಸ್‌ 


ನ್ಯೂ ಸ್ಟಾಚ್ಯು ಸರ್ಕಲ್‌, ಮೈಸೂರು 


೪೯೪ 


Gitagalu— Songs and Lyrics’ (Collection of Poems) — By 
V. Sitaramiah. First Published by Karnataka Sahitya Prakatana 
Mandira, Bangalore (1931) ; Second Edition (with a New Introduction 
by the Author) Published by Geetha Book House, New Statue Circle, 
Mysore 570001, 1974. 


ಕ್ಷ KENTA ಮೊದಲನೆಯ ವಂಂದ್ರಣ : 1931 
ಮಾ (ಡು ಬರಸನೆಯ ಮುದ್ರಣ : 1974 
ಕಾಪಿರೈಟ್‌ ಲ 1974, ವಿ. ಸೀತಾರಾಮಯ್ಯ 


೭೨1345 


ತೆ pA ₹೬9 | 


ಮುನ್ನುಡಿ | 


ಶಿ ಮಾನ್‌ ಖ. ದ್ದ ಪಂಷಾಯಾತ್ರೆ ಮತ್ತು 
ಸೊಹಾ ಬ್‌-ರುಸ್ತೂಂ ಇವುಗಳನ್ನು ಓದಿ, ನೋಡಿ ಸಂತೋಷನಟ್ಟವರು 
ಅವರ ಈ ಗೀತಗಳನ್ನು ಉತ್ಸಾಹದಿಂದ ಒರಮಾಡಿಕೊಳ್ಳದೆ ಬಿಡರು. ಈ 
ಭರವಸೆ ಇರುವುದರಿಂದ ಈ ಗೀತಗಳ ಪ್ರಶಂಸೆಯನ್ನು ನಾನು ಬೇರೆ 
ಮಾಡಬೇಕಾಗಿಲ್ಲ. ಇದಲ್ಲದೆ ಅವರಿಗೂ ನನಗೂ ಇರುವ ವಿಶ್ವಾಸದ ಕಟ್ಟು 
ನನ್ನ ಬಾಯನ್ನು ಕಟ್ಟುತ್ತಿದೆ. 
ಇಷ್ಟು ಶೆ ಹೇಳಒಹುದು. ಒಂದು ಕ್ರಮಕ್ಕೆ ತಂದ, ಸಮೆದ ಹಾದಿಯ 

ಹಿಂದಿನ ಕವಿತ್ರ ದಲ್ಲಿ ಓದುವವರಿಗೆ ec ಗೊತ್ತು- 
ಹೀಗೆಯೇ ಹೇಳುತ್ತಾ ರೆ ಹೀಗೆಯೇ ಬರೆಯುತ್ತಾರೆ ಎಂಬುದಾಗಿ. ಸ್ಪಾ ತಂತ್ರ ತ್ರ 
ದಿಂದ ಹೊಮು ತ್ತಿರುವ ಹೊಸ ಕವಿತ್ವ ದಲ್ಲಿ- ಅದರಲ್ಲಿಯೂ ಈ ನ 


er: 


ಮನೋಭಾವಗಳನ್ನು' ಹಾಡಿ ತೋರಿಸುವ ಭಾವಗೀತದಲ್ಲಿ-- ಒಬ್ಬರ ಹಾಗೆ 
ಒಬ್ಬರರುವುದಿಲ್ಲ; ಒಬ್ಬರೇ ಇರುವುದಿಲ್ಲ ಒಂದೇ ರೀತಿ, ಒಂದೇ "ಮಟ್ಟಿ ನಲಿ. 
ಭಾವಗೀತೆಗಳಲ್ಲಿ ಸೌಂದರ್ಯ ಪರಿಪೂರ್ಣತೆಯನ್ನು. ಪಡೆಯುವುದೂ 
ಸುಲಭವಲ್ಲ. ಏಕೆಂದರೆ, ಗೀತಕ್ಕ ಆತ್ಮ ವೆಂದು ಹೇಳಬಹುದಾದ ಆ ಮಾತಿನ, 
ಶೈಲಿಯ, "ಜೊವದ, ರೀತಿಯ, ಛಂದಸ್ಸಿನ ಸಮ್ಮಿಳಿತ ಸೌಭಾಗ್ಯವನ್ನು ನ 
ಸರಸ್ಪತಿ ವಿ.೦ಚಿ ಒಂದು ಚಿನ್ಮಿ ಹೋದಾಗ ಹೊರತು ಬಹುಕಾಲ ನಿರಿಹಿಡಿದು 
ನಿಕ್ಲಸಿಕೊಳ್ಳುವುದು ಸಾಧ್ಯವಲ್ಲ. ಇದನ್ನು ಬಲ್ಲ ಸಹೃದಯರು ಹೊಸ ಬಗೆಯ 
ಗೀತ ಕವನಗಳನ್ನು ಸ್ನೇಹದ್ಭ ಪ್ರ್ರಿಯೆ೦ದಲೂ ಸಹಾನುಭೂತಿಯಿಂದಲೂ 
ಓದುವವರೇ ಆಗಿರುತ್ತಾರೆ. 

ಈ ಗೀತಗಳಲ್ಲಿ ಸಂಗೀತ ಕ್ರಮದಲ್ಲಿ ಹಾಡತಕ್ಕುವು ಕೆಲವು; ಛಂದಸ್ಸಿ 
ಗನುಸಾರವಾಗಿ ಹೇಳತಕ್ಕುವು' ಕೆಲವು. ಹೊಸೆ ಛಂದಸ್ಸು ಗಳ ಆವಶ್ಯಕತೆ 
ಯನ್ನು ತಿಳಿದ ವಿಮರ್ಶಕರು ಇಲ್ಲಿ ಕಲವು ಸುಂದರ ರೂಪಗಳನ್ನು ಕಾಣ 
ಬಹುದಾಗಿದೆ. ಭಾಷೆಯಲ್ಲಿ ಒಂದು ಬಗೆಯ ಸರಳತೆ, ಓಜಸ್ಸು, ಗಾಂಭೀರ್ಯ 
ಹಂದ್‌ ಯುವಕರ ರಕ್ತ ವನ್ನು ಕುದಿಸುವ ದೇಶಾಭಿಮಾನ ಮತ್ತು ಪ್ರೇಮ; 

ಪ್ರಕೃತಿ ಮಾತೆಯ ಭಯಂಕರವಾದ ಮತ್ತು । ' ಸೌಮ್ಯವಾದ ದರ್ಶನಗಳು; 


11] 


ಗೀತಗಳು - 


ಖಯತುಗಳ ಕುಣಿತ; ದೇವತಾ ವಿಷಯದಲ್ಲಿ ಮನಸ್ಸನ್ನು ತೂಗಾಡಿಸುವ 
ಸಂದೇಹ, ಭಕ್ತಿ; ಪಾಪದ ಭಯ ; ಧರ್ಮಪ್ರೀತಿ; ಮುಖ್ಯವಾಗಿ ಎಲ್ಲಾ 
ಕಡೆಯಲ್ಲಿಯೂ ಕಾಣುವ ಸೂಕ್ತವಾದ, ಸ ನಿರ್ಮಲವಾದ 
ಮನಸು - ಇವು ಸಹಾನುಭೂತಿಯಿಂದ ನೋಡಶಕ್ಕ ವರಿಗೆ ಈ ಗೀತಗಳಲ್ಲಿ 
ಜೆನ್ನಾ ನಿ ರೃತಿಬಿಂಬಿತವಾಗಿವೆ. ಒಬ್ಬೊ ಿಬ್ಬರು ಅಭಿರುಚಿಗೆ ಒಂದೊಂದು ಬಗೆ 
1 ಬ ಸರ್ವರೂ ಮೆಚ್ಚತಕ್ಕ ರತ್ನಗಳು ಈ ಕವನಮಾಲೆ 
ಯಲ್ಲಿ ದೊರೆಯುವುವೆಂದು ನಾನು ನಂಬಿರುತ್ತೇನೆ. 

ಈ ನಂಬಿಕೆಯಲ್ಲಿ ಈ ಗ್ರಂಥವನ್ನು ಕರ್ಣಾಟಕಾಭಿಮಾನಿಗಳ ಸನ್ನಿ ಧಿಯಲ್ಲ 
ಕವಿಯೂ ಕವಿಯ ಮಿತ್ರರೂ ನಮ್ರತೆಯಿಂದ, ಅರ್ಪಿಸಿರುತ್ತಾರೆ. 


ಬಿ.ಎಂ.ಶ್ರೀಕಂಠಯ್ಯ 


PN ಮೊದಲ ಮಾತು 
ಮ 1930-31 ಕ್ಕೆ ಗೀತಗಳೆ ಪ ರ್ರ ಕಟಿನೆ ಆಯಿತು. ಈ 40 ವರ್ಷ 
ಗಳಿಂದಲೂ ಅದರ ಪ್ರತಿಗಳು ದೊರಕುತ್ತಿ ಲ್ಲ. ಅದಕ್ಕಾಗಿ ಯಾರಿಗೂ ನಷ್ಟ 
ತೋರಿಲ್ಲ. ಯಾವುದ್ದಿ್ಲದಿದ್ದ ರೂ ಪ್ರಪಂಚ ನಡೆಯುತ್ತದೆ ; ಯಾರಿಗೆ ನಷ್ಟ 
ತೋರಲಿ ತೋರದಿರಲಿ ಬರೆದವರಿಗೆ ತಾವಿರುವವರೆಗಾದರೂ ಅವನ್ನು 
ಕಣ್ಣೆ ದುರಿಗೆ ಕಾಣುತ್ತಿ ದ್ದ ಥೆ ಮನಸ್ಸಿ ಗೆ ಹಿತ. ಅದು ಎಲ್ಲ ಕಶಕ ಉಳಿಯ 
ಬು ಬೇಕು ಎ೦ಬ ಆಸೆ ಎಂಥವರಿಗೂ "ದ್ದ ರೂಆ ನಂಬಿಕೆ, ಭರವಸೆ ಪ್ರಮಾಣ 
ಗೊಳ್ಳುವಷ್ಟು ಇಲ್ಲಿ ಇದೆಯೆಂದು ನಾನು ಎಣಿಸಲಾರೆ. ಹೇಗೊ ನಾಲ್ದು ಸಾಲು 
ಗಳನ್ನು ಬರೆಯತೊಡಗಿದಾಗ ಪ್ರಬುದ್ಧ ಕರ್ಣಾಟಕದಲ್ಲಿ ಗೆಳೆಯ ಕೃಷ್ಣ 
ಶಾಸ್ತ್ರಿಗಳು ಅದನ್ನು ಅಚ್ಚು ಸ ಅವಕ್ಕೆ ಉತ್ತೇಜನ ಬಂದಿತು. 
ಅಂಥವನ್ನು ಒಂದು ಕಡೆ ಸೇರಿಸಿ ಪುಸ್ತಕವಾಗಿ ಪ್ರಕಟಿಸುವ ಯೋಚನೆ 
ಬಂತು. ಗೆಳೆಯರಾದ ಶ್ರೀ ನಿಟ್ಟೊರು ಶ್ರಿ ೀನಿವಾಸರಾಯರು ವ್ರೋತ್ಸಾ ಹ 
ಕೊಟ್ಟು ಎಷ್ಟು ಶಕ್ಯವಾದರೆ ಅಷ "ಚಿನ್ನಾಗಿ ಅದನ್ನು ಮಾಡೋಣ ಎಂದು 
ಮುಂದೆ ಬಂದರು. “ಬರೆದವರಿಗೆ ಮಮತೆ; ಹ ಸಾಹಿತ್ಯ ಪ್ರಕಟಿನ 
ಮಂದಿರದ ಗೆಳೆಯರಿಗೆ ಬಂಧುಕೃ ತ್ಯ, ಪಕ್ಚ ಪಾತ ಆಯಿತು. . ಆವರೆಗಾಗಲೇ 
ಸೆಂಟ್ರಲ್‌ ಕಾಲೆಜಿನ ನಚ ಸಂಘ "ಲವು ಪು ಪುಸ್ತಕಗಳನ್ನು --ಉತ್ತಮ 
ಅಚ್ಚು, ಕಟ್ಟು ಉಳ್ಳ ಪದ್ಯದ ಪುಸ್ತ ಕಗಳನ್ನು --ಹೊರತಂದಿತ್ತು.. ಒಳ್ಳೆಯ 
ಕಾಗದ, ಬ್ಬೆ ೦ಡು ಹಾಕಿ ಚಿತ್ರ ಗಳನ್ನು ಸೇರಿಸಿ. ಪ ರ್ರಕಟಿಸಬೇಕೆಂದಾಯಿತು. ಟು 
ಕಾಲದಲ್ಲಿ ಡದ ಗ ಸು 4 ಒಂದೆರಡು ಚಿತ ಶ್ರಗಳನ್ನು, 
ನಮ್ಮ ' ತಲೆಗಾರರಾದ ವೆಂಕಟಪ್ಪನವರ ಎರಡು ಮೂರನ್ನು Rs 
ದೆಂದಾಗಿ ಅವರ " ಅರ್ಧನಾರೀಶ್ವರ” ಚಿತ್ರವನ್ನು - ಇಲ್ಲೆಲ್ಲಿ ಲಿಯೂ ಉತ್ತಮ 
ಪಡಿಯಚ್ಚಾಗದೆ ಇರಲು--ಲಂಡನಿನ 5೬410 ಪತ್ರಿಕೆಯ ಸಂಪಾದಕರಾದ 
ಹೋಮ್ಸ್‌ ಅವರ ನೆರವಿಂದ " ಕಾಲೊಟ್ಟೆ ಪ್‌ ಮುದ್ರಣ ಮಾಡಿಸಿ ತರಿಸಿ 
ಹಾಕಿಸಿತು. ನನ್ನ ಪ್ರ ಅವಿವೇಕಕ್ಕೆ ನಿಟ್ಟೂ ಸ ಸಮ್ಮ Rr ಅವರ ದೊಡ್ಡ 
ತನ. ಆಗ ಅದು" ಶಕ Fr ಎಳೆಶಾಗದ ನಾಲ್ದಾಣೆಗೆ ಪ ಪೌಂಡು; 
ಬೆಂಡು ಕಾಗದ ಆರಾಣೆ, ಪ ಪಡಿಯಚ್ಚು ಮಾಡಿದರೆ ಚದರಂಗುಲಕ್ಕೆ ಎಂಟಾಣೆ, 


1 ಸ್ಕಿ 


ಗೀತಗಳು 


Hk ಇತ್ತು. ರೂಪಾಯಿಗೆ ಮೂರು ಪ್ರತಿಗಳನ್ನು ಬೆಂಗಳೂರು 

ಪ್ರೆಸ್ಸಿ ನವರು ಕ್ಯಾಲಿಕೊ ಬೈಂಡು ಮಾಡಿಕೊಡುತ್ತಿದ್ದರು. ಇಂದು ಜೀವಕ್ಕಿಂತ 
ಜೀವನದ ವೆಚ್ಚ ಹೆಚ್ಚಾಗಿ ಇಂಥವು ಕನಸುಗಳಾಗಿವೆ. ಆ ನೆನಪು ಸಿಹಿ. 
ಪುನಃ ಆ ಧಾರಾಳಕ್ಕೆ, ಕ ಹಾಕಲಾಗದೆ ಇಲ್ಲಿಯೇ ಚಿತ್ರಗಳನ್ನು ತಯಾರಿಸಿ 
ಪ್ರಕಟಿಸುತ್ತಿ ದೆ. 

ಈ ನನ್ನ ಚೊಚ್ಚಿಲ ಸಂಕಲನ ಪುನಃ ಅಚ್ಚಾಗಲು ಮೈಸೂರಿನ ಗೀತಾ 
ಬುಕ್‌ ಹೌಸ್‌ ಗೆಳೆಯರಾದ ಶ್ರೀ ಎಂ. ಸತ್ಯನಾರಾಯಣರಾಯರು ಒಪ್ಪಿ 
ಕೊಂಡಾಗ ನನಗೆ ಸಂತೋಷವಾಯಿತು. ಇದಕ್ಕೆ ನನ್ನ ಗುರುಗಳಾದ 
| ಶ್ರೀ 'ಯವರು ಮುನ್ನುಡಿ ಬರೆದುಕೊಟ್ಟಿದ್ದ ರು: ಗೀತಗಳು ಯೋಗ್ಯತೆಯಲ್ಲಿ 
ಹೇಗೊ: ಅವರ ಪ್ರೀತಿಯ ಪಕ್ಷ ಪಾತವೇ ಅತಿಶಯವಾಯಿತು. ನಮ್ಮ 
ಕಾಲದ ತಿಳಿವಿನಂತೆ ನಾವು ನಡೆದೆವು. ಹೊಸಕಾಲದ್ದೆ ನ್ನ ಬಹುದಾದ ಕವಿತೆಯ 
ಪುಸ್ತಕಗಳು ಇಲ್ಲದಿದ್ದ ಕಾಲದಲ್ಲಿ ಇದು ಅಚ್ಚಾಯಿತೆಂಬುದು, ಇದು 
ನನ್ನ ದೆಂಬುದು, ಇದರಲ್ಲಿ "ಶ್ರೀ 'ಯವರ ಆಶೀರ್ವಚನ ಇದೆಯೆಂಬುದು ಇದರ 
ಪ್ರಾ ಪ್ರಕಟಣೆಗೂ ಕಾರಣವಾಗಿದೆ. ಈ 40 ವರ್ಷಗಳ ಕಾಲದಲ್ಲಿ ನೂರಾರು 
ಮಂದಿ ಕವಿಗಳು ದೊಡ್ಡ ಚಿಕ್ಕು ಕವಿತೆಗಳ ಗ್ರಂಥಗಳನ್ನು ಅಚ್ಚು ಮಾಡಿಸಿ 
ಖ್ಯಾತರಾಗಿದ್ದಾರೆ ; ತನ್ನ ಡ ಕಾವ್ಯ ಸಂಪತ್ತು ಬೆಳೆದಿದೆ. ಅವುಗಳಲ್ಲಿ ಉತ್ತಮ 
ವಾದವುಗಳ ವಿತ ತ್ಮರಕ್ಕ 'ಅಡವಾ ಜಾ ತ್ತಿಗೆ ಇದು ತೂಗೀತು ಎಂಬ 
ವಿಶ್ನಾಸ ನನಗಿಲ್ಲ. ಆಟದಲ್ಲಿ ನಾನೂ ನನ್ನ ಕಾಲದಲ್ಲಿ ಭಾಗವಹಿಸಿದವನು 
ಎಂದುಕೊಳ್ಳಲು ನನಗೆ ಸಂತೋಷ. ಈಚಿನ ಇನ್ನೊಂದು ಪುಸ್ತಕದಲ್ಲಿ 
" ಮಮತೆ' ಏಂಬ ಪದ್ಯವನ್ನು ಬರೆದು ಸ್ವನಿವೇದನೆ ಮಾಡಿಕೊಂಡುದುಂಟು. 
ಆ ಮಮತೆ ಮಾತ್ರ ಇಲ್ಲಿನ ಗುಣ. ಇದನ್ನು ಕವಿತೆ ಎಂದು ಒಪ್ಪು ವವರು 
ಬನ್ಬಳಿಪಾಮಿ BERN ಬಿಡಬಹುದು. ಲ ಜನ ಗಣ್ಯರಾದ ಸ್ಥೆ ಸ್ಪೇಹಿತರು 
ಆಗ ಇದನ್ನು ಸ್ವಾಗತಿಸಿದರು. ಅವರ ಸೆ ಸಹ ನನ್ನ ಬದುಕಿನ ತ ಭಾಗ್ಯ 
ವಾಗಿದೆ. ಅದರ ಕುರುಹಾಗಿ ಇದನ್ನು ಫ್ರನಃ ಹೊರತರುತ್ತಿದ್ದೇನೆ. 

ಕನ್ನ ಡ ಸಾಹಿ ತ್ಯುದಲ್ಲಿ ನ ನವೋದಯದ ಕಾಲ ಎಂಬ ಹೆಸರಿಟ್ಟು ಅದನ್ನು ವತ್ತಿ 

ಹಿಡಿದದ್ದು ಒಂದಾಗಿದ್ದರೆ " ಇದರೊಳ್‌ ಗುಣಂ ಅಣಮಿಲ್ಬಂ. ಗಡ' ಎನು 
ಬೇರೊಂದು ಸಂದರ್ಭದಲ್ಲಿ ಮುದ್ದ ಣನು ಹೇಳಿದ. ಮಾತನ್ನು ಬಳಸಿ ರಚನೆಯ 
ಬೇರೆ ದೃಷ್ಟಿ ರೀತಿ, ಧೋರಣೆಯ ಸಾಹಸಗಳು ಈಚೆಗೆ ಬಂದಿವೆ. ತಾವು 


2 


ಮೊದಲ ಮಾತು . 


ಬರೆಯುವವರೆಗೂ ಕವಿತೆಯೇ ಬರಲಿಲ್ಲ, ಇರಲಿಲ್ಲ ಎಂಬವರೆಗೂ ಇಂದಿನ ಕೆಲವು 
` ವಾಣಿಗಳು ಬೆಳೆದಿವೆ. ಜೀವಂತವಾದ ಎಲ್ಲ ಸಾಹಿತ್ಯಗಳಲ್ಲಿಯೂ ಹಾಗೆಯೇ. 
"ಕಾಲೇ ಕಾಲೇ ನವಾಚಾರಾ' ಅಥವಾ " ನವೋ ನವೋ ಭವತಿ ಜಾಯಮಾನಃ' 
ಎಂಬ ಸೂತ್ರಕ್ಕೆ ಇದು ನಿದರ್ಶನ. ನಮ್ಮಜ್ಜನ ರೀತಿ ನನ್ನದಲ್ಲ! ನನ್ನವು ನನ್ನ 
ಮಕ್ಕಳ ಕಾಲದ್ದಲ್ಲ, ಅಲ್ಲವೆ? ನುಡಿ, ನಡೆ: ಎಡಿ, ಊಟ, "ಮನಸ್ಸು ವಿ ಬೇಕೆ 
ಆಶೋತ್ತರ ಇಂಥ: 'ವಿಷಯಗಳನ್ನು ಆರಿಸಿಕೊಂಡು, ವ್ಯಕ್ತಿ ಲಕ್ಷ್ಯ ಣಗಳು 
ಕಾಣಿಸುವಂತೆ ಹಿಂದೆ ಕಾಣದಿರುತ್ತಿ ತ್ತಿದ್ದ ಬಂಧಗಳಲ್ಲಿ ಸಣ್ಣವಾಗಿ, ದೊಡ್ಡ ವಾಗಿ, 
ಭಾವಗೀತೆ, ಕಥಾಕೃ ತಿ, ನಾಟಿಕಗಳ ರಚನೆ ಇರಲಿಲ್ಲ. "ಅವು ನಮ್ಮ ಕಾಣಿಕೆ 
ಯಾಯಿತು. ಇನ್ನೂ ಹತ್ತು ವರ್ಷಗಳ ಕಾಲ, ಪೂರ್ಣ, ಪ ರ ಗತಿಶೀಲ ಸಾಹಿತ 


ಭ್ರ 
ಎಂಬ ಕೃತಿಗಳು ಚಿಭವುಗೂ- ಇದಕ್ಕೆ. ಸ್ನಲ ಪ್ರೋತ್ಸಾ ಹವಿತ್ತು. ಆ 


ದು. ಇನ್ನೂ ಇಂಗ್ಲಿಷಿನ ಪಾಲ್‌ಗೆ ದರ” Golden” Treasury 
ಮುಂತಾದ ಸೆಂಕಲನಗಳ ಬಗೆಗೆ ನಮ್ಮ ದೇ ನದಲ್ಲಿ ವಿಶ್ವಾಸವಿತ್ತು. ಇಂಗ್ಲ೦ಡಲ್ಲಿ 
ಪಾಲ್‌ಗ್ರೇವಿಗೇ ಅದು ತಪ್ಪಿ, ವಜಾ. ಪೌಂಡ್‌, ಎಲಿಯಟ್‌ ಮುಂತಾದವರ 
ಸ್‌ ಅವರ ತರುವಾಯದ ee 1930 ರಿಂದ ಪಾ ಧಾನ್ಯ 
ಪಡೆಯುತ್ತ ಬಂದ ಆಡೆನ್‌, ಸೈಂಡರ್‌, ಆಮೇಲೆ ಡಿಲನ್‌ ಥಾಮಸ್‌ 

ಗ್ಯಾಸ್ಕಾಯ್ಡ್‌ , ಮೆಕ್ಸೀಸ್‌ ಮುಂತಾದವರ ತಲೆಮೊರೆಯ ಕಾಲ ಬಂದಿತು. 
ಇಂದು ಅವರನ್ನು ದಾಟಿ ನಡೆದ ಊರುಗಳವರವೇ- ಕೃ ತಿಗಳು ಬರಲು ತೊಡಗಿ 
ಸಮಾಜ ಕ್ರಾ 03 ವಿಧಾನಗಳನ್ನು ರೂಪಿಸುವ, ಸ ) ಧಕವೆಂದುಕೊಂಡ -- 
ಕಡೆಗೆ ಪ ತಿನ ವಾಣಿ ಎನ್ನು ಗ -ಛಂದೋವ ತ್ತಿ, ಸಾಹಿತ್ಯ, ವಿಮರ್ಶಕ 
ದ ಷ್ಟಿಗಳ ಮಾತು, ಬರಹ ಬಂದಿತು. ಭಾರತದಲ್ಲಿ--ಬಹುಶಃ ಬ೦ಗಾಳಿಯನು 
ಬಿಟ್ಟು--ಅವಕ್ಕೆ ಇನ್ನೂ ಪುರಸ್ಕಾರ ಅಥವಾ ಉತ್ಸಾಹ ತೊಡಗಿರಲಿಲ್ಲ. 
ನಮ್ಮ ಲ್ಲಿಯೂ ಕೆಲವರಿಗೆ ಆ ಹೊಸೆ ವಾಣಿಗಳ ಪರಿಚಯವಿದ್ದರೂ ದ್ರ 
ನವೋದಯದ್ದೆ ೦ಬ ರೀತಿಯನ್ನು ನೆಲೆಗೊಳಿಸಿದ. ತರುವಾಯ ಮಾತ್ರ ಕಾಲ 
ಕ್ರಮದಲ್ಲಿ ಮುಂದಿನ ಹೆಜ್ಜೆ ಬೇಕಾದರೆ ಇಟು ಕೊಳ್ಳಬಹುದಾದೀತು ಎನ್ನಿ ಸಿತು, 
ಗಮಕ ರೀತ್ಕ್ಯಾ ಹಿಂದಿನ ಷಟ್ಟದಿ ಗ್ರಂಥಗಳು. ಪ್ರಚಾರಕ್ಕೆ ಬಂದಿದ್ದ ರೂ 
ಹೊಸಕಾಲದ ಬರವಣಿಗೆಗೇ ವೇದಿಕೆಗಳಂದ ಆ ಪ್ರಚಾರ ಬರುವುದಕ್ಕೆ ಸ್ವಲ್ಪ 
ಕಾಲ ಹಿಡಿಯಿತು: ನಮ್ಮ ಕಡೆ ಪ್ರಧಾನವಾಗಿ ಶ್ರೀ ಪುಬ ಪ್ಪನವರೂ 
ಉತ್ತರ ಕರ್ಣಾಟಕದ ಕಥೆ ಶ್ರೀ ಬೇಂದ್ರೆಯವರೂ ಮ್ಮ ತಂತೆಗಳನ್ನು 


3 


ಗೀತಗಳು 


ಓದಿ ಈ ಬಗೆಗೆ ಉತಾ ೨ ಹವನ್ನು ಸೆಳೆದರು. ಅವೆರಡೂ ವಿಶಿಷ್ಟ ಕಲಿಗಳು. 
ನಮ್ಮಲ್ಲಿ ಕೆಲವರು ಗೀತೆಗಳನ್ನು ರಾಗಗಳಿಗೆ ಹೊಂದಿಸಿ ಬರೆಯತೊಡಗಿದ್ದ ರು. 
ಇದರ 'ಕನುಕೂಲೆ ಪ್ರತಿಕೂಲಗಳು ಅನೇಕ. ದಾಸರ ಪದ, ತ್ಯಾಗರಾಜರ 
ಕೀರ್ತನೆಗಳು ಇವುಗಳು ಇರುತ್ತಿದ್ದ ಖಚಿತ ರಾಗತಾಳಗಳ ಕಟ್ಟಿ ಗೆ ಸಿಕ್ಕಿಸದೆ, 
ಬರಿಯ ಲಯಬಂಧದ ಗತಿಗಿಂತ ಸ ಸ್ಪ ಲ್ಪ ಹೆಚ್ಚು ಗೇಯತೆಯುಳ್ಳ Recitative, 
Cantata ಕೂಡ ಅಲ್ಲ) ಧಾಟೆಗಳನ್ನು ನಿರ್ಮಾ ೨೧) ಮಾಡಿಕೊಂಡು ಸಾಹಿತ್ಯ 
ದಲ್ಲಿ ಈ ಹೊಸ ಮಾರ್ಗವನ್ನು ಬಳಕೆಗೆ: ಮ ಹೊಸೆ ಕಾಲದ ನಡೆಯನ್ನೂ 
ಭಾವಗಳನ್ನೂ ಹೊರಕ್ಕೆ ತರಬೇಕು ಎಂದು ಪ್ರಯೋಗ ನಡೆದು ಕೆಲವು. 
ಸುಂದರ ಗೇಯಗಳು ಹುಟ್ಟಿ ದುವು. ಅವಕ್ಕೆ ಯಾರೂ ಸಿಗ್ಗು ಪಡಬೇಕಿಲ್ಲ;-- 
ಇೊರಲಿಗೆ ಸುನಾದ ಸುಳಿಯದ ಕಿವಿ ಮದಡಾದ ನಿರ್ಭಾಗ್ಯರು ಹೊರತು. 
ಆದರೆ, ಅದರ ಗುಣ ಎಷ್ಟು ಜನಪ್ರಿಯವಾಗಬಹುದಿತ್ತೊ ಅಷ್ಟು ಆಗಲಿಲ್ಲ. 
ಕನ್ನಡಿಗರ ಅಭಿಮಾನಶೂನ್ಯತೆ ಎಲ್ಲ ರಂಗಗಳಲ್ಲಿಯೂ ಹೀಗೇ--ಎಂದಿಗೂ. 
ಅವರಿಗೆ ಯಾವುದೊ ಶಾಪವಿರಬೇಕು ... ಕಾವ ವೆಂದರೆ ವೃ ತ್ತ, ಕಂದ, ಷಟ್ಟಿ ದಿ, 
ಸಾಂಗತ್ಯ, ತ್ರಿಪದಿಗಳಲ್ಲಿ ಬರೆದ ಹಿಂದಿನ ಬಗೆಯ ie ಭಾಗವತ, 
ಪುರಾಣಗಳ ಕಥೆಗಳುಳ್ಳವೇ ಕವಿತೆ ಎಂದುಕೊಂಡಿದ್ದ ಕಾಲಕ್ಕೆ ಈ ಪ್ರಾಸರಹಿತ, 
ಕ್ರಮರಹಿತ, ನೇರ ನುಡಿ, ಪದ, ಕೃತಿ, ಕವಿತೆಯೆಂದು ಹೇಗೆ ಒಪ್ಪಬೇಕು: 
ಬ್ರಾ $೦ಕ್‌ ವರ್ಸ್‌ ಎಂಬುದನ್ನು ಜೋ ಹವಿತೆ ಎಂದರು... ಇ೦ದಿನವರ 
ಓಲು ಮತ್ತೊಂದು ತೀರಿನದು--ಕಮ್ಮಿಂಗ್ಸ್‌ , ಕೌರ್ಲೊಸ್‌ ವಿಲಿಯಮ್ಸ್‌ 
ಗಿನ್ಸ್‌ಬರ್ಗ್‌ ಮುಂತಾದವರ ಜಾಡಿನದು. 

ಸ್ವಲ್ಪ ಕಾಲದಲ್ಲಿಯೇ ದೇಶವೆ ಶ್ರಮದ ಗೀತೆಗಳನ್ನು ಹೆಚ್ಚು ಬರೆಯಬೇಕಾದ 
ಅಗತ್ಯ ಒದಗಿ ಯಾವುದನ್ನೂ ” ಡೊಡ್ಡ ಗಂಟಲಲ್ಲಿ" ನುಡಿದು ಜನವರ್ಗಕ್ಕೆ 
ಕಳಕಳಿ ತರಬೇಕಾಯಿತು ; ಸುಶ್ರಾವ್ಯವಾಗಿ ಹಾಡಿಬಟ ರಾಯಿತೆಂಬಂತೆಯೂ 
ಪ್ರಜೋದನೆ ಬೆಳೆಯಿತು. ಗೇಯಗುಣವೇ ಅಗತ್ಯವಿಲ್ಲ, ಅದು ಕವಿತೆಗೆ ಹಾನಿ, 
ಇವೆರಡೂ ಬೇರೆ ಬೇರೆ ಕಲೆಗಳು ಎಂಬ ಅಭಿಪ್ರಾಯ ಬೆಳೆದು ಇವೊತ್ತು 
ತವಿತೆಯಿಂದ ಗೇಯತೆ ಗಡಿಪಾರಾಗಿದೆ. ಅರ್ಥ, ಛಂದ, ರೀತಿ, ನೀತಿ, 
ಯಾವುದೂ ಲಕ್ಬ ಕ್ರಿವಿಲ್ಲವೆಂಬ ಮಹಾನುಭಾವತ್ವವೂ ವರ್ಧಿಸಿದೆ. ಇಲ್ಲಿನ 
ಕವನಗಳಲ್ಲಿ ಕೆಲವುಗಳಲ್ಲಿನ ಭಾವ ತೆಳುವಾಗಿಯೊ ಆಳವಾಗಿಯೊ ಗೇಯತೆ 
ಯೊಡಗೂಡಿ ಹುಟ್ಟಿದ್ದು. ಹಿಂದಿನ ಕಾಲದ ಕೃತಿಗಳಲ್ಲಿ ಇರುತ್ತಿದ್ದ ದೈವಶ್ರದ್ಧೆ 


5 


ಮೊದಲ ಮಾತು 


ಪುಣ್ಯ ಪಾಪಗಳ ಎಣಿಕೆ, ಪುರಾಣಕಾಲದ ಸಂಗತಿಗಳ ಪ್ರಕಾಶನ - ಇಲ್ಲಿಲ್ಲ. 
ಬಹುಶಃ ಈ 40 ವರ್ಷಗಳಲ್ಲಿ ದೇವರು, ಆತ್ಮ, ಹ ಪಾಪ-ಪುಣ್ಯ, 
| ಸ್ವ ರ್ಗ-ನರಕ ಮುಂತಾದ ಹೆಸರುಗಳನ್ನು ಉಚ್ಚ ಸುವ ತದಿತೆ ಶೊನ್ನ ವಾಗಿದೆ. 
ಕೆಬವಾದರೂ ವಿಚಾರ ಪ್ರಮುಖವಾಗಿವೆ. ವ್ಯಕ್ತಿ ವೈ ಚಕ ಶ್ಪಣ್ಯಕ್ಕೆ ನ ಆಗ 
ಪ್ರಾಧಾನ್ಯ ಬರುತ್ತಿತ್ತು. ದೊ ಹಿಡಿಹಿಡಿದು, ಅಡಗಿಸಿ ಅಡಗಿಸಿ. ಬೆದರಿಕೆ 
ಯಿಂದಲ್ಲ, ಜನಕ್ಕೆ ಸಣ್ಣ ಸಣ್ಣ ಹಬ್ಬಗಳಲ್ಲಿ ಕೊಡಬೇಕೆಂದು. ನೀರಿಳಿಯದ 
ಗಂಟಲಲ್ಲಿ ಕಡುಬನ್ನು “ತುರುಕಬಾರದೆಂದು ಮನೋರಮೆ ನುಡಿದಿದ್ದಳು. 
ದಿನಚರಿಯ ಜೀವನಕ್ಕೆ ಸಾಮಾನ್ಯ ಜನರ ರೀತಿ ನೀತಿಗಳ ಕಡೆ ಹೆಚ್ಚು ಹಲು 
ಉಂಬಾಗುತ್ತಿದ್ದ ಕಾಲ; ಹಾಡೆಂದುಕೊಂಡು ಒಂದು ಪಲ್ಲವಿ ಅನುಪಲ್ಲವಿ 
34 ಚರಣ ಇರುತ್ತಿದ್ದಾಗಲೂ ಭಾವ ಬೆಳೆಯುವುದಕ್ಕೊ, ಬೇಕೊಂದು 
ರೀತಿಯಲ್ಲಿ, ಭಾವದಲ್ಲಿ “ಕೂಡ ಮುಗಿವುದಕ್ಕೂ ಮನಸ್ಸು ಹರಿವ ರೀತಿ 
ಬೆಳೆಯಿತು. ಅದಕ್ಕೆ ತಕ್ಕಂತೆ ತಾಳ ಶಕ್ಕವಾಗದಿದ್ದರೆ ಹೋಗಲಿ, --ರಾಗ 
ವನ್ನಾ ದರೂ ವ್ಯತ್ಯಾಸ ಮಾಡಿಕೊಂಡು ಹಾಡಿದರೆ ಆದೀತು. . . ರಾಗ 
ತಾಯಿ, ತಾಳ ತಂದೆ ಎನ್ನು ತ್ತ , ತಾಳ ತಪ್ಪಿದವು ಎಂದರೆ ಅಪ್ಪನಿಲ್ಲದವು ಎಂದು 
' ತೊಡ ಕರೆದವರುಂಟು. ರಾಗವೃತ್ಯಾಸ ಮಾಡದಾಗಲೂ ಭಾವದ ಒತ್ತಡ 
ನಡಸಿದಂತೆ ರಾಗದ ನೂನನ ತೋರುವಂತೆ ಅವನ್ನು ಧ್ರನಿವಿಲಾಸ 
ಹಾಯಿಸಿ ಹಾಡಿದ್ದ ರೆ ಸಾರ್ಥಕ ಪ್ರಯೋಗಗಳಾಗುತ್ತಿ ದ್ಹುವು. ಆ ಸ 
ಬರಲಿಲ್ಲ. ಏನೊ ಹೇಗೊ? ಲ ಹಾಗೆ. ನಮ್ಮ ಸಂಗೀತದ 
ತಾಳಗಳು ನಮ್ಮ ಈ 50 ವರ್ಷಗಳ ಕಾಲದ ನಜಿಯವಲ್ಲವೆಂಬುದನ್ನು ' 
ಬಹುಮಂದಿ ಇನ್ನೂ ಗಮನಿಸಿಲ್ಲ. ಆದರೆ ಆ ಕಾಲದ ಲಕ್ಷ ಣವನ್ನು 
ವ್ರದಕ್ಕಾಗಿಯಾದರೂ ಇಲ್ಲಿನ ಕೆಲವು ಒದಗಿಯಾವು. ನಿಜವಾಗಿ ಅದು 
ಸಂಧಿಕಾಲ. ಹಳತಿನಿಂದ ಹೊಸತಿಗೆ ಕಣ್ಣು, ದನಿ ತೆರೆದದ್ದು ಕಾಲದ ಒಂದು 
ತುಣುಕಾದ ನಮ್ಮ ನಿವೇದನೆಯಿಂದ. ' 
ಚಂಪೂ, ಷಟ್ಟದಿ ಕಾಲ ಮುಗಿದು ವೃತ್ತ ಕಂದಗಳ ಬಿಗಿಕಟ್ಟು ಹೊಸೆ 
ಕನ್ನ ಡಕ್ಕೆ ಹೊಂದದೆಂದು ಅರ್ಧ ಹೊಸ, ಅರ್ಧ ನಡು ಕನ್ನಡ ರೂಪಗಳನ್ನು 
ಬಳಸಿ ಆ ಕಾಲದ ಕೃತಿಗಳು ಬಂದವು. ವ್ಯಾಕರಣ ಅಲಂಕಾರ ಗ್ರಂಥಗಳು 
ಅಸಾಧುವೆಂಬುದನ್ನು ಪೂರ್ತಿ ತಳಿ ಹಾಕಿದರೂ ಸಂಪ್ರದಾಯದವರನ್ನೂ 
ಜೊತೆಗೆ ತೆಗೆದುಕೊಳ್ಳಬೇಕೆಂಬ ಮನಸ್ಸಿತ್ತು. ಮೊದಲ ಆವೃತ್ತಿಯಲ್ಲಿ ಕಾಣು 
5 


ಇರ್ತಾ 


ಗೀತಗಳು 


ತ್ತಿದ್ದ ಆ ರೂಪಗಳಲ್ಲಿ. ಹಲವನ್ನು ಮಾರ್ರಡಿಸಿದ್ದೆ ನೆ. ಕೆಲವು ಕಡೆ ಇನ್ನೂ - 
ಉದಾ, " ನನ್ನ' ಎಂಬಲ್ಲಿ "ಎನ್ನ' ಇದೆ; " ಹಾಡು' ಎಂಬಲ್ಲಿ "ಪಾಡು '- ಇದೆ. 
ದ ಅನುಸ್ವಾರಗಳೂ ಆಧುನಿಕವೆನ್ನ ಲಾಗದವು. ಅವು ಕಾಲಹತ (6/೦6). 
ಅವನ್ನು --ಸ್ತರಸಾಮರಸ್ಯಕ್ಕಾ ಗೆಂದೆನ್ನ ಲೇ--ಉಳಿಸಿದ್ದೆ ನೆ. ಈ ವಯಸ್ಸಿನಲ್ಲಿ 

pe ಸ್‌ ನನ್ನ ೦ತೆಯೇ ಇನ್ನೂ ಕೆಲವು ಪ್ರಾಚೀನತೆಗಳು ಉಳಿದಿವೆ. 

ನನ್ನ ಸ್ನೇಹಿತರೊಬ್ಬರು. 3 ನೀವಿನ್ನೂ «ವಸು ಇಟ್ಟುಕೊಂಡಿದ್ದೀರಿ'' 
ಎಂದರು. ಎಷ್ಟು, ಅಸು --ಎಂಬವ್ವೆ ಇನ್ನೂ ನವ ವ್ರ ಕಿವಿಗೆ ಕಷ ವಾಗಿಯೇ 
ಇವೆ. ಪದ್ಯದ ಸಾಲುಗಳಲ್ಲಿ, ಕನ್ನಡ ಕಿವಿಗಳ ನು ಪೂರ್ತಿ ಉದ್ದ ಗಳು ಒಪ್ಪು 
ತ್ತಿಲ್ಲ. ವೃಂಜನಾಂತವಾದ ಶಬ್ದ ರೂಪ ನಷ್ಟವಾಗಿ ಛ೦ದಸ್ಸಿ ನ ಮೇಲೆ ಏನು 
ಪರಿಣಾಮವುಂಟುಮಾಡಿತೆಂಬುದನ್ನು ಯಾರಾದರೂ ಬಿಕೆದರಾಗುತ್ತಿ, ತ್ತು. 
ಪೂರ್ತಿ ಇಂದಿನ ಕನ್ನ ಡ ನುಡಿಗಟ್ಟಿನ್ನೂ ಈ ಗೀತಗಳಲ್ಲಿ ಬಳಸುವುದಕ್ಕಾಗಿಲ್ಲ. 
ಬಳಸಬೇಕೆಂದರೆ ;--ಬೇರೆ ಕವಿತೆಗಳನ್ನೇ ಬರೆಯಬೇಕಾಗಿ ಬರುತ್ತದೆ 
ಯಾದ್ದರಿಂದ. ಈ ಸಂಗತಿಯನ್ನು ದಯಮಾಡಿ ಮನಸ್ಸಿಗೆ ತಂದುಕೊಂಡು 
ಓದುವವರು ಇದನ್ನು ಸ್ವೀಕರಿಸಬೇಕೆಂದು ಬೇಡುತ್ತೇನೆ. ಉಡೆ ಬಹು ಸ್ವಲ್ಪ 
ಹೊಸದಾದರೂ ಮಾತಿನಲ್ಲಿ, ಫ್ಯಾಷನುಗಳಲ್ಲಿ ಈಗ ಪೂರ್ತಿ ವ್ಯತ್ಯಾಸವಾಗಿದೆ ; 
ಮುಖಮಂಡನ, ಕೇಶಮಂಡನ, ವೇಷ ಈ 50 ವರ್ಷಗಳಲ್ಲಿ ಎಷ್ಟು ಸಲ 
ಬದಲಾಗಿಲ್ಲ! ಯಾವುದೇ ತೆರನಾದರೂ ಜೀವಗುಣ ಒಂದೇ. ಅಲ್ಲಿಯೂ 
ಎಲ್ಲಿಯೂ ಗಂಡು ಗಂಡೇ ಹೆಣ್ಣು ಹೆಣ್ಣೇ. ಮೂಲತಃ ಮಾನವವಾಗಿ ಪ್ರಕೃತಿ 
ಯನ್ನು ನೋಡುವ ರೀತಿ, ಅದಕ್ಕೆ ಮಿಡಿಯುವ ಮನಸ್ಸು, ಸುಖದುಃಖ, ಆಸೆ 
ಆಳದಲ್ಲಿ ಆಂತರ್ಯದಲ್ಲಿ ಒಂದೇ ಧಾತುವಿನವು. ನ ಇವಕ್ಕೆ 
ಓರ್ಪು ದೊರಕೀತೆಂಬ ಚಪಲ. ಹಿಂದಿನ ಕಾಲದ ಬಂದು ಫು ಸ್ವಕವೆಂದು ಇದನ್ನು 
ಹೊಸತಾಗಿ ಪ್ರಕಟಿಸುತ್ತಿರುವ ಈಗ ಸ್ವವಾದ — apologia—~ಂ೦ದು ಎಣಿಸು 
ವವರು ಛಣಿಸುಹುದು. ಹೇಗೊ: ಇದು ಎರಡನೆಯ ಆವೃತ್ತಿ ಕಂಡಿತು. 
'ಧ್ರರ್ಯ ಮಾಡಿ ಇದನ್ನು ಎತ್ತಿಕೊಂಡು ಪುನರ್ಮುದ್ರಣ ಮಾಡಲೊಪ್ಪಿದ 
ಶ್ರೀ ಸತ್ಯನಾರಾಯಣರಾವ್‌ ಸೋದರರಿಗೆ ನಾನು ಕೃತಜ್ಞ. ಹಿಂದಿನ ಅಚ್ಚಿ ನಂತೆ 
ಇದಕ್ಕೆ ಶೃಂಗಾರ ಮಾಡುವುದು ತುಟ್ಟಿ ಎಲ್ಲ ಬೆಲೆಗಳೂ ಒಂದಕ್ಕೆ ಐದರಷ್ಟು, 
ಹತ್ತರಷ್ಟು ಹೆಚ್ಚಿವೆ. ಆ ಸಾಹಸಕ್ಕೆ ಹೋಗದೆ ತಕ್ಕ ಮಟ್ಟಿನ ಒಪ್ಪದಲ್ಲಿ ಇದನ್ನು 
ಹೊರತರುತ್ತಿದೆ. ಇಷ್ಟಾದರೂ. ಸಾಧ್ಯವಾದ ಭಾಗ್ಯಕ್ಕೆ ನಾನು ಖಣಿ. 

6 


ಮೊದಲ ಮಾತು 


ವೆಂಕಟಿಪ್ಪನವರ ಚಿತ್ರಗಳ ಛಾಯಾ ಚಿತ್ರಗಳನ್ನು (Photographs) 
ಬಳಸಿಕೊಳ್ಳಲು ಬಪ್ಪಿತೆ ಕೊಟ್ಟಿ ವೆಂಕಟಪ್ಪನವರ ಸೋದರಳಿಯಂದಿರು 
ಶ್ರೀ ರಾಮರಾಜು ಅವರಿಗೆ ನನ್ನ ಧನ್ಯವಾದಗಳು. 


ಇದನ್ನು. ಮೈಸೂರಿನ ವೆಸಿ ಪ್ರೆಸ್ಸಿನವರು ಪ್ರೀತ್ಯಾದರಗಳಿಂದ ಅಚ್ಚು 


೧೧ 


ಮಾಡಿಕೊಟ್ಟಿರುವುದಕ್ಕಾಗಿ ಅವರಿಗೆ ವಂದನೆಗಳು. 


ಬೆಂಗಳೂರು 


ಅಕ್ಟೋಬರ್‌ 2, 1973 ದ 


ವಿಜ್ಞಾಪನೆ 
(ಮೊದಲ ಮುದ್ರಣಕ್ಕೆ) 

ಇಲ್ಲಿ ಪ್ರಕಟಿಸಿರುವ ಕವನಗಳೆಲ್ಲ ಬಹುಶಃ ಹಾಡುಗಳಾಗಿಯೇ ಹುಟ್ಟಿ ದವು. 
ನಾನು ಕೇಳಿರುವ "ರಾಗ'ಗಳು ಯಾವ ಭಾಗದಲ್ಲಿ ಸವಿಯಾಗಿವೆಯೆಂದೂ 
ಅರ್ಥಪೂರ್ಣವಾಗಿವೆಯೆಂದೂ ನನಗೆ ತೋರಿದುವೊ ಅಲ್ಲಿ ಧಾಟಿಯನ್ನು 
ಕಲ್ಪಿಸಿಕೊಂಡು ಹಲವನ್ನು ಬರೆದಿದ್ದೆ ನೆ. ಅವುಗಳನ್ನು ಹಾಡಿಕೊಳ್ಳದಿದ್ದ ರೆ 
ಇರಬಹುದಾದ ಅಲ್ಪ ಸ್ಪಲ್ಪ ಸ್ನಾರಸ್ಯವನ್ನೂ ಅನುಭವಿಸುವುದು ಕಷ್ಟ 
ವಾದೀತು. ಪ್ರತಿಯೊಂದರಲ್ಲಿಯೂ ಗುರುತಿಸಬಹುದಾದ ಒಂದು ಬಗೆಯ 
ಓಟವೂ ಕಟ್ಟೂ ಇರುವುವೆಂದು ಹೇಳಬಲ್ಲೆ ನಾದರೂ : ವಿಶೇಷವಾಗಿ 
ಕೆಲವಕ್ಕಾದರೂ, ಮಾತ್ರೆ ಗಣಗಳ ಲೆಕ್ಕ ವನ್ನು ಹಾಕ ನಿಷ್ಕು ರವಾಗಿ ತೂಗುವ 
ಪ್ರಯತ್ನವು ಸಲ್ಲ ದಾದೀತು. 

ಇಲ್ಲಿನ ಕೆಲವು ಶಬ್ದ ರೂಪಗಳೂ ಮಿಶ್ರ ಪ್ರಯೋಗಗಳೂ ಕೆಲವರಿಗೆ 
ಅಸಾಧುವೆಂದು ತೋರಿಯಾವು. ದೃಷ್ಟಿಭೇದದಿಂದ ಗುಣಭೇದವು ತೋರು 
ವುದು ಸೆಹಜವೇ. ಆದರೆ ಕೆಲವು ಬಳಕೆಯಲ್ಲಿದ್ದು ನನ್ನ ಅರ್ಥವನ್ನು ಚೆನ್ನಾಗಿ 
ಹೇಳುವುವು ; ಕೆಲವಕ್ಕೆ ಆಯಾ ರಾಗದ ಧಾಟಿಗಳಲ್ಲಿ ಜೀವಸ್ಥಾನವಿದೆ ; 
ಕೆಲವಕ್ಕೆ ನನಗೆ ಬೇಕಾದ ಒಂದು ಬಗೆಯ ನಾದಗುಣವಿದೆ ಎಂದು ನಾನು 
ಎಣಿಸಿರುವುದರಿಂದ, ಅವುಗಳನ್ನು ಉಪಯೋಗಿಸಿಕೊಂಡಿದ್ದೇನೆ. ನೂರಾರು 
ವರ್ಷಗಳಿಗೆ ಹಿಂದೆ ರಚಿತವಾಗಿ ಹಿಂದೆಬಿದ್ದ ಕಾವ್ಯಭಾಷೆಯ ಆಧಾರದ 
ಮೇಲೆ ಏರ್ಪಟ ವ್ಯಾಕರಣ ಸೂತ್ರಗಳನ್ನೂ, ಛಂದಸ್ಸಿ ನ ಕಟ್ಟಡಕ್ಕೆ 
ಸಂಬಂಧಿಸಿದ ನಿಯಮಗಳನ್ನೂ ಕಣ್ಣು ಚುಚ್ಚು ವಂತೆ ಮುಂದೆ ಹಿಡಿಯದೆ; 
ಜೀವಂತವಾದ, ದಿನ ದಿನವೂ ಬೆಳೆಯುತ್ತಿರುವ, ಬನಿಗೊಳ್ಳು ತ್ತಿರುವ, 
ಬನಿಗೊಳ್ಳಬೇಕಾಗಿರುವ- ಈಗಿನ ಭಾಷೆಯ ಗತಿಗೆ ತಡೆಯಾಗಿ ತಂದೊಡ್ಡ ei 
ಕವಿತೆಯಲ್ಲಿ ಕೇವಲ ಸಂಪ್ರದಾಯಬದ್ಧ ವಾದ ಶಬ್ದರೂಪಕ್ಕೂ ಸಂಧಿ 
ನಿಯಮಗಳಿಗೂ ಕಡೆಗೆ ನಿರ್ದುಷ ಸತೆಗೂ ಮೊರಿದ ಗುಣವೊಂದಿದೆ ಎ೦ಬುದನ್ನು 
ಒಪ್ಪುವವರು ಯಾರೂ ಇಲ್ಲಿನ ದೋಷಗಳ ಕಡೆಗೆ ಹೆಚ್ಚು ಗಮನ ಹರಿಸಲಾರ 
ರೆಂದಿದ್ದೇನೆ. 


ವಿಜಾ ಪನೆ 
ಇಂ 


ಇಲ್ಲಿರುವ ಹಲವು ಗೀತಗಳು ಈಗಾಗಲೆ ಪ್ರಬುದ್ಧ ಕರ್ಣಾಟಕ 
ದಲ್ಲಿಯೂ, ಕೆಲವು ದೇಶೀಯ ವಿದ್ಯಾಶಾಲಾ ಪತ್ರಿಕೆ, ಸಟ ಗೀತೆ 
ಗಳು, ರಾಷ್ಟ್ರ ಬಂಧು, ಅರುಣ--ಇವುಗಳಲ್ಲಿಯೂ ಮುದ್ರಿತವಾಗಿವೆ. 
ಅವುಗಳನ್ನು ಪ ಸಿ ಪ್ರೋತ್ಸಾ ಹವಿತ್ತುದಕ್ಕಾಗಿ ಆ ಸಂಸ್ಥೆಗಳ ಅಧಿಕಾರಿಗಳಿಗೆ 
ನಾನು ಕೃತಜ್ಞನಾಗಿದ್ದೇನೆ ಅದರಲ್ಲಿಯೂ ಪ್ರಬಂದ್ಧ ಕರ್ಣಾಟಕಕ್ಕೂ 
ಅದರ ಸಂಪಾದಕರೂ ನನ್ನ ಪೂಜ್ಯ ಮಿತ್ರರೂ er ಶ್ರಿ ಶ್ರೀಮಾನ್‌ 
ಎ. ಆರ್‌. ಕೃಷ್ಣಶಾಸ್ತ್ರಿಗಳಿಗೂ ನಾನು ಸರ್ವಥಾ ಯಣಿಯಾಗಿದ್ದೆ (ನೆ. 
ಸುಮಾರು ನಲವತ್ತು ಗೀತಗಳಿಗೆ ಇದೇ ಮೊದಲ ಮುದ್ರಣ. ಇಲ್ಲಿ 
ಭಾಷಾಂಶರವೆಂದೇ* ಸೊಚಿಸದಿರುವ " ಶಿವನ ಕೋಪ ' ಎಂಬ ಒಂದು ಗೀತವು 
ಕಿಪ್ಲಿ ೦ಗ್‌ ಕವಿಯ “Last Came the ೮04'' ಎಂಬುದರ ಆಧಾರದ 
ಮೇಲೆ ಬರೆದದ್ದು. ಆದರೂ ಅಲ್ಲಿನ ಆಶಯ ಭಾವ ಪ್ರಕಾಶನಗಳಿಗೂ 

ಇಲ್ಲಿನವಕ್ಕೂ ವ ತ್ಯಾಸವಿದೆ. ಇತರ ಸ ವಾಣಿಗಳ ನೆಳಲೂ ಅಲ್ಲಿ ಇಲ್ಲಿ 
ಒಂದೆರಡು ಕಡ ಕಾಣಬಹುದು. 

ಅಚ್ಚಾಗುವ ಮುಂಜೆ ಇದನ್ನು ಒಂದು ,ಸಲ ದಯವಿಟ್ಟು ನೋಡ 
ಬೇಕೆಂದೂ ಒಂದು ಮುನ್ನುಡಿ ಬರಿದುಕೊಡಬೇಕೆಂದೂ ಕೇಳಿದ ಕೂಡಲೇ 
ನ ನ್ನ ಪೂಜ್ಯ ಗುರುಗಳಾದ ಶಿ ಶ್ರೀಮಾನ್‌ ಬಿ. ಎಂ. ಶಿ ಶ್ರೀಕಂಠಯ್ಯನವರು ಒಪ್ಪಿ, 
ತಿದ್ದಿ, ಮುನ್ನು ಡಿ ಬರೆದು ನನಗೆ ಮಹೋಪಕಾರ ಮಾಡಿದ್ದಾ ರೆ. ಅವರೇ ನನಗೆ 
ಸಾಹಿತ್ಯದಲ್ಲಿ "ಅಬಿರುಚಿ ಹುಟ್ಟಿಸಿ ಅದರ ತಾನಕ್ಕೆ ಹೃದಯವು ವಿಂಡಿಯುವಂತೆ 
ಮಾಡಿದವರು. ಈ ಸಣ್ಣ ಸ್ಯ ತವು ಸನದ ನಾನು ಅವರಿಗೆ ಅರ್ಪಿಸುವ 
ಅಲ್ಪ ಕಾಣಿಕೆಯಾದರೂ ಅವರು ಇದನ್ನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸುವ 
ರೆಂದು ನಂಬಿದ್ದೆ 6ನೆ. 

ನನ್ನ ಎಲ್ಲ ಸುಖಸೆಂತೋಷಗಳಿಗೂ ಬಹುವಾಗಿ ನನ್ನ ಸ್ನೇಹಿತರೇ 
ಎಂದೆಂದೂ ಕಾರಣರಾಗಿ ರುವರು. ಇಲ್ಲಿ ವ್ಯಂಜಿತವಾಗಿರುವ ಭಾವಗಳು 
ಅವರ ಸ್ನೇಹದಲ್ಲಿ ಬೆಳೆದ ನನ್ನ ಮನಸ್ಸಿನ ನಿವೇದನವೆಂದು ಕೃತಜ್ಞ ತೆಯಿಂದ 
ತಿಳಿಸಿ ಆ ಬಣಕ್ಕೆ ಬಾಗುತ್ತೇನೆ. 

ಪ್ರಾರ್ಥಿಸಿದ ಕೂಡಲೆ ತಮ್ಮ ಉತ್ತಮ ಚಿತ್ರ ಶ್ರಗಳನ್ನು ಉಪಯೋಗಿಸಿ 
ಕೊಳ್ಳ ಲು ಉದಾರ ಮನಸಿ ನಿಂದ ARS ಶ್ರೀಮಾನ್‌ ಕೆ. ವೆಂಕಟಿಸ್ಸ 


* Eg. Hardy, Swinburne, Shelley, Tennyson 
9 


ಗೀತಗಳು 


ನವರಿಗೂ, ಶ್ರೀಯುತ ನಂದಲಾಲ ಬಸು ಅವರಿಗೂ ನಾನು ಎಷ್ಟು ಕೃತಜ್ಞ 
ನಾಗಿದ್ದರೂ ಸಾಲದು. ಉತ್ತಮ ಕಲಾಕೃತಿಯ ಸೂಲ ಪರಿಚಯವನ್ನೂ , 
ಅಚ್ಚಿನಲ್ಲಿ ಅದರಲ್ಲಿಯೂ ನಮ್ಮ ದೇಶದಲ್ಲಿ ಮಾಡಿಕೊಡುವುದು ಕಷ್ಟ. 
ಅದರಲ್ಲಿಯೂ ಈ ಚಿತ್ರಕವರ್ಯರ ಒಟ್ಟು ಕೃತಿ ಹೋಗಲಿ, ಅವರ ರೇಖೆಗಳ 
ಜೀವಕಳೆಯನ್ನು ಸೂಚಿಸುವುದು ಕೂಡ ಅಸಾಧ್ಯ. ಈ ಅಚ್ಚಿನಲ್ಲಿ ಇರುವ 
ಎಲ್ಲ ಕೊರತೆಗಳನ್ನೂ ಮನ್ನಿ ಸಬೇಕೆಂದು ಈ ಕಲಾಚಾರ್ಯರನ್ನು ನಾನು 
ವಿನಯದಿಂದ ಪ್ರಾರ್ಥಿಸುತ್ತೇನೆ. ಈ ಮಹನೀಯರ ಚಿತ್ರ ಕೃತಿಗಳಲ್ಲಿನ ಭಾವ, 
ನಯ, ಗಾಂಭೀರ್ಯ ಭವ್ಯಗುಣಗಳಲ್ಲಿ ನೂಠರಲ್ಲಿ ಒಂದು ಪಾಲೂ ಅಚ್ಚಿನಲ್ಲಿ 
ಬಾರದಿರುವುದಕ್ಕೆ. ವಿಷಾದಪಟ್ಟು ಸ ಅವರ ಕ್ಟ ಮಾಪಣೆ ಬೇಡುತ್ತಿರುವೆನಾದರೂ, 
ಇಲ್ಲಿಯೂ ಅವು ತೇಜೋಮಯವಾಗಿಯೇ ಇರುವುವೆಂದು ಜನರು ಆನಂದ 
ಪಟ್ಟಾರೆಂಬ ಭರವಸೆಯು ಆ ವಿಷಾದವನ್ನು ಸ್ವಲ್ಪ ತಗ್ಗಿಸಿದೆ. ಯಾರೆಷ್ಟು 
ವಿಧವಾಗಿ ಕೆಡಿಸಿದರೂ ಉತ್ತಮ ಕೃತಿಗಳ ಸೌಂದರ್ಯಕ್ಕೆ. ಚ್ಯುತಿಯಿಲ್ಲ. 
ಕಾಲವನ್ನೂ ದೇಶವನ್ನೂ ಜನರ ಅಭಿಪ್ರಾಯವನ್ನೂ ಜಯಿಸಿ ಅವು 
| ಅಮೃತವಾಗುವುವು. 

ಈ ಪುಸ್ತಕವನ್ನು ಆದಷ್ಟು ಚೆನ್ನಾಗಿ ಮಾಡಲು ಸಲಹೆ ಕೊಟ್ಟಿ ಎಲ್ಲ 
ಮಿತ್ರರಿಗೂ ; ಇದರ ಎಲ್ಲ ಹೊಣೆಗಳನ್ನೂ ಹೊತ್ತು ನನ್ನ ಬೆನ್ನ ಹಿಂದೆ 
ನಿಂತು ಕೆಲಸಮಾಡಿರುವ ಪ್ರಕಾಶಕರಾದ ಕರ್ಣಾಟಕ ಸಾಹಿತ್ಯ ಪ್ರ ಕಟಿನ 
ಮಂದಿರದ ಸ್ನೇಹಿತರಿಗೂ; ನಾನು ಕೊಟ್ಟಿ ತೊಂದರೆಗಳನ್ನೆ ಲ್ಲಾ ಸಹಿಸಿ 
ಅಚ್ಚನ್ನು ಕಟ್ಟಿ, ಬಿಚ್ಚ ಹೊಂದಿಸಿಕೊಂಡು ಇಷ್ಟು ಚೆನ್ನಾಗಿ ಮುದ್ರಿಸಿರುವ 
ಬೆಂಗಳೂರು ಪ್ರೆಸ್ಸಿನವರಿಗೂ ನನ್ನ ಅನೇಕಾನೇಕ ವಂದನೆಗಳು. 


ಬೆಂಗಳೂರು 


ಮಾರ್ಚಿ 16, 1931 ವಿ.ಸೀ. 


10 


ನ್ನ ಬ್‌ ಟಃ 
ಲ್‌ 

ಜಟ ಭ್ಯ” 

6 ಸ್ವಚ; 


ಈ 


ಸಿಪಾಯಿಗಳ ಹಾಡು 


1 


ಹೋರುವೆವು ಮಲ್ಲರೊಲು ಕಾಲದೊಡನೆ 
ಕಾಲವೆಮ್ಮಯದಾಗಿ ಆಗುವನಕ ; 
ಗರಿಯಿಕ್ಕ್‌ದೆಳವಕ್ಕಿ ನಮ್ಮಾ ಸೆ ಇನೂ. 
ತುಂಬುಗರಿವಕ್ಕುಯಿದು ಆಗುವನಕ,-- 

ಆಗಿ ಭೋರಿಡುತಿರುವ ಬಿರುಗಾಳಿ ಸಮಕೂ 
ಗಾಳಿ ಕಡೆ ರೆಕ್ಕೆಗಳ ಹರಡುವನಕ. 


2 
ನೋಡಿ, ಅರುಣೋದಯವ ನೋಡಿರೇಳಿ ; 
ಊಡಿ, ಎಲ್ಲರು ಬನ್ನಿ, ಆತ್ಮವನು ತಣಿಸಿ ;- 
ಹೊಲದಿಂದ ಪಥದಿಂದ ಸೆರೆಮನೆಗಳಿಂದ ; 
ಬನ್ನಿ, ಔತಣದೂಟ ಹರಡಿರುವುದು ; 
ಬಾಳಿ ಬನ್ನಿರಿ, ಸತ್ಯ ಉಳಿದಿರುವುದು ; 
ಬಳಿ, ಎಚ್ಚರಗೊಳಿರಿ ನಿಶಿಯು ಅಳಿದಿಹುದು. 


ಎ ಥೆ ಜೆ 
ಸ್ತಿನ ಬರ್ನ್‌ 


12 


ಗೀತಗಳ ವಿನರ 


| 
ಸಮರ್ಪಣ 7: 


ಒಲವು : 
ಪ್ರಳಯ ತಾಂಡವ 
ಮನಸ್ಸು 

ಸೃಷ್ಟಿ ಸಂಭ್ರಮ 
ಪ್ರಶ್ನ 

ಆಸೆ 

ಜೀವನಾಹಿನಿ 
ಮೊರೆ 


ಭ್ರ ಮೆ 


ಸಮಭೂಮಿ 
ನಿಲ್ಲಸಮ್ಮ 
ಮಧುಮಾಸ 
ವೀಣಾಗಾನ 
ಹೇಮಂಶ ಸಾಮ್ರಾಜ್ಯ 


13 


ಸೂರ್ಯ 

ಪ್ರತಿಧ್ವನಿ 

ರಾಜನ ಮೃತ್ಯು ಶಯ್ಕೆ' 
ಯತುಗಳ ಹೇಳಿಕೆ 
ಮುಂಗಾರು 

ಶಾಂತಿ 

ಪ್ರಿಯರು 

ನನ್ನ ನಿನ್ನ ಕಾರ್ಯಗಳು 
ಏಳಿ 

ಪ್ರಾರ್ಥನೆ 

ಹರ ಹರ ಮಹಾದೇವ 
ಭಾರತ ಜಗದಂಬಾ 
ದುಂದುಭಿ 

ಸಾಂತ್ವನ 

ಸ್ನೇಹ, 

ಪರೀಕ್ಷೆ ಯ ಸಮಯ 
ಶಿವರಾತ್ರಿ 
ಕಾರಂಜಿಕೆರೆ ದಾರಿ 
ಇಂದು 

ನೈವೇದ್ಯ 

ದೇವನ ಬರವು 

ಕಸ್ಮೆ ) ದೇವಾಯ ? 
ತರವೆ ! 

ಆರ್ತೆ 

ಅಳಿಸದ ನೆನಪು 

ಏಕೆ ಬಂದಿರಿ? 

ವಿರಡು ದನಿಗಳು 
ಕಾಣಿಕೆ 


೩4 


ಶಿವನ ಕೋಪ 
ಕಾಮ-ಚಂದ್ರ 
ಅರ್ಧನಾರೀಶ್ವರ 

ಮುರಿದ ಸೇತುವೆ 

ವನ ಗೀತೆ 

ಬಾ, ಚೆಲುವೆ 
ಶಿವ 

ಕೋಗಿಲೆ 

ಬೇಟಿ 


ಉಂಗುರ ರವ ಕೇಳಿ 


ತಾಯಿ ದೇವಿ 
ಪ್ರಾರ್ಥನೆ 


15 


135 


138 


ಚಿತ್ರಗಳು ಚಿತ್ರಗಾರರು 


| ಅರ್ಧ ನಾರೀಶ್ವರಮೂರ್ತಿ ಈ 2. 1 1 03, ವೆಂಕಟಪ್ಪ 
, ಪ್ರಳಯ ತಾಂಡವ ಸ್‌ , .. ನಂದಲಾಲ ಬನು 
. ವೀಣೆ ಶೇಷಣ್ಣನವರು Fl . .. 4. ವೆಂಕಟಪ್ಪ 
. ಕಾರಂಜಿಕೆರೆ ದಾರಿ ಡೆ . .. (ಛಾಯಾಚಿತ್ರ) 
. ಸಿದ್ಧಾರ್ಥನ ರಾಜ್ಯ ಪರಿತ್ಯಾಗ .. | . .. 4. ವೆಂಕಟಪ್ಪ 
ಶಿವ-ತಪೋನಿಷ್ಯ ಹ . . ನಂದಲಾಲ ಬಸು 


ಚಿತ್ರಗಳ ಹಕ್ಕು ಚಿತ್ರಗಾರರಿಗೇ ಸೇರಿದೆ. 


16 


\ 


ಸಮರ್ಪಣ 


ಕಠಮಾಚ್‌ 


'ಹದತಲದೊಳಿದನರ್ಪಿಸುವೆ, 
ಹೇ ಸದಯ - ಗುರಂದೇವ--॥ 


ಹೃದಯದ ಬಿಸಿರಕುತವ ಬಸಿದು 
ಪದವಿಯ ಭೋಗಭಾಗ್ಯಗಳನಂ ತೊರೆದಂ 
ಮದಿಸಿ ಮೇಲ್ಕವಿವಾಸೆಗಳನಂ ಬಿಗಿದು 
ಕುದಿದು ಕಂಗೆಡುವೀ ಬಾಳನಂ ತೊಳೆದಂ. 


ಜನಪದದೇಳಿಗೆಯೊಂದನೆ ನೆನೆದಂ 
ಘನತರ ಕಾರ್ಯ ಮರ್ಮೂಗಳನುಂ ತಿಳಿದಂ 
ಅನಂವಿನೊಳೆಲ್ಲ ಸೋದರರನಂ ಗೆಲಿದು 
ಅನವರತವು ಸೇವೆಯೊಳಂ ಮೈಮರೆತ. 


ಅಚೆಲ ಮಾನಸ ವೃತ್ತಿಯೊಳಂ 
ಉಚಿತವೆಂದಿಹ ನಡೆನಂಡಿಗಳೊಳಂ 
ಸಂಚರಿತ ಸಜ್ಜನ ಸಂಗದೊಳು ನಾ 


' ನರ್ಜಿಸಂತೆ-ಜಾನಿಸಂತೆ--ವಂದಿಸಂತೆ. 


17 


ಒಲವು 


ಭೈರವ 
ನಿಜ ತನಂವನೆರೆದು ತೋಷಿಸುವುದೊಲವು 
ಕಂಜನರನಂ ಕೂರ್ಮೆಯಿಂ ಗೆಲಿದು ಬೆಳೆದಪುದು--॥ 


ಚಿಣ್ಣರಾಟದೊಳು ಕುಣಿದು ತಣಿದಪುದು ಮನದಣಿಯೆ, 
ಭಿನ್ನ ಭಾವವನೆಣಿಸದೆಲ್ಲಿಯೂ - ಯಾರೊಳಗೂ 
ಚೆನ್ನೆಯರ ಕುಡಿನೋಟದೊಡನಾಡಿ ಪಾಡುತ್ತ 

ಸನ್ನೆ ಪಡಿಸನ್ನೆಯಿಂ ಕೇಳಿಯಾಡಂವುದು. 


ಅರಳಿ ಹೂಮೊಗ್ಗು ಪರಿಮಳವ ಬೀರಿ ಕಡುಸುರ್ಕಿ ಬಳಲಿ ತಾ 
ನೊರಗೆ ನೆಲದೆ; ಚಿಗಿವ ಹಾಸದಿ ಜನಿಸಿದಾ ಹಸುಳೆಗಾಯಕ್‌ 
ಏರಂ ಜವ್ಹನದ ಸೊಂಪಿನೊಳು ಮಾಗಿ, ಫಲಮಾಗಿ, ಹರಂಷದಿಂ 
ಬಿರಿದುಬ್ಬಿ ತೋರುವುದು ಮೈಗೊಂಡ ಬಸಿರ ಸಂತಸವ. 


ಹಡೆವ ಮಾತೆಯಂ ಹೊತ್ತ ಇನಿಯನನಂರಾಗ ತಾ 
ಕೊಡಂವುದಲ್ಲವೆ ಜೀವನವ ನಿಜ ವಂಶಕೆ 
. ಕಂದನಂದಯೋತ್ಸವಕೆ ಒಡಲ ಬಲಿಗೊಟ್ಟೊಡಾ : 
ನಂದನನನಿತ್ತು ತಾನಸುವ ನೀಗುವಳು. 


—ನಿಜತನಂವನರೆದಂ ತೋಷಿಸುವುದೊಲವು. ॥ 


18 


ಹ ತಳಯ ತಾಂಡವ 


ಪಂತುವರಾಳಿ 
FN ಭೈರವಲೀಲಾಪ್ರಸಂಗವಿದು! ' 
ಪ್ರಳಯದಬ್ಬರದೊಳಪ್ಪಳಿಪ ಭಂಗ ತರಂಗ! ॥ 


ರಹುಣರೆಂದಂ ಕುಣಿವ ಕಾಲ್‌ ಕಿಂ 

ಕಿಣಿಗಳ ಘನ ನಿನದ ! ಇಳಿದಂಯ್ಯಲಾಡುವ 

| ಫಣಿ ಗಡಣಗಳ ಸೀಳುಸಿರಾವರಣ! 
ಅಣಂಬಿಡದೆಲ್ಲ ಲೋಕಗಳಂತ್ಯದಂತಕನ ನರ್ತನದಂದ ! 


ಸೃಷ್ಟಿಯ ನಿವಿಂರೊಳು ಹಂಟ್ಟಿ ಚಂದದೊಳಿದ್ದ 

ದಿಟ್ಟ ಜೀವಿಗಳ ಭಂಗದ ಬರಿಯಂತರಂಗ ! 

ಕಟ್ಟಕಡೆಯ ಹೊಂದನೀಕ್ಸಿಸುತಲಿ ತಾ 
ನಟ್ಟನಡಂವಿನೊಳಡಿಯಿಟ್ಟು ಆಡುವ ತಾಂಡವದಾನಂದ ! 


ಗಗನದಿ ಸೂರ್ಯ ತಾರೆಗಳಿಲ್ಲ! 
ಗಗನ ಭೂವಿಂಗಳೆ ತಾವ್‌ ಮೊದಲಿಲ್ಲ! 
ಹಗರಣ ಸಂತಸಗಳ ಸುಳಿವಿಲ್ಲ! 
ಬಗೆ ಭಾವಗಳ ಮೇರೆಯ ವಿಖಾರಿ ತೋರುವೀ ಉನ್ಮಾದದಾನಂದ ! 


19 


ಗೀತಗಳು 


ಕೊನೆಮೊದಲಿಲ್ಲವು ತಮಗೆಂದಂ ಮೆರೆದಿರ್ದ 
ಅನಿಮಿಷರ್ಗುಳಿವಾಶ್ರಯಗಳಿಲ್ಲ! 
ಅನವರತವು ಹರಿವವಸರ ತೋರುವ ಕಲಿಕಾಲನಿಗೂ ಬದುಕಿಲ್ಲ! 
ಅನಲ ಮಾರುತರಳಿವಿನೊಳು ಒಡ್ಡಿ ದಭಾವದೊಳಾಳುವ ಆನಂದ! 


ವಿಶ್ವವ ಹೊರೆಯುವ ಚಿಂತೆಯ ತೊರೆದಂ, 
ಸುಸ್ಮಿತ ವದನದೊಳೆಲ್ಲವನಗಿದಂ, 
ಸುಸ್ನರ ಲಯ ತಾನಗಳನುವಿಡಿದಂ, 
ಭಸ್ಮಲೇಪದ 


ಸ 
ಬ 
ವ ಮೈಸಿ ಸಿರಿಯನು ಬೆಳಗುವ ಅಚ್ಚ ರಿಯಾನಂದ | 


20 


ಮನಸ್ಸು 


ಭೈರವಿ 
ಇನಿತು ಮರೆಯೇಕೆ ಎನ್ನಿದಿರೊಳು --ಮನ್ಮಾನಸವೆಂ, 
ಇನಿತು ಚಿಂತೆಯಿಂದೇಕೆ, ಕಳವಳವೇಕೆ?-- ॥ 


\ಹೊಲತೆಗಳಿಂದು ನಿನಗೀಯವೆ ನಗೆಯ? ಬೀಸು 
ವೆಳಗಾಳಿಗಳ ಸುಯ್ಯೊಲುಮೆ ಸೂಸದೇ ಸೊದೆಯ? 
ನೀಲಮೇಘಗಳು ಆದರದಿ ಕರೆದೊಸೆಯವೆ? ವಿ 
ಶಾಲ ಗಗನದ ರಾಗದೊಯ್ಯಾರಗಳು ಮೋಹಿಸವೆ? 


ಆಯಸವನಿತ್ತವನಲ್ಲ ನಾನೆಂದಿಗೂ 
ನೋಯಿಸಲು ಮೈಬಲುಮೆ ತೋರಿದವನಲ್ಲ 
ಮಾಯೆಂ ಮೋಸಗಳಿಂದ ಬಂಧಿಸಿದನಲ್ಲ 
ಕಾಯಸುಖ ಬೇಕೆಂದು ಬಳಲಿಸಿದನಲ್ಲ. 


ಅಂತರಂಗದೊಳೇನಿಹುದು ಪೇಳೆನ್ನ ಮಾನಸಮೆ 
ಸಂತಸವ ತಾಳಂ ಬೇಡುವೆನು ಕೊರಗಬೇಡಿಂತು 
ಸ್ವಾಂತದಾಯಸವ ನೀಗಿ ಹಾಸವನು ಬೀರು ದಶ ದಿ 
ಗಂತರಾಳಗಳ ಭೇದಿಸುವೆ ಜಯಸಿರಿಯ ಗೆಲುವೆ. 


— ಇನಿತು ತಾಮಸವೇಕೆ? ಇನಿತಸಂತುಷ್ಟಿಯೇಕೆ? ॥ 


21 


ಸೃಷ್ಟಿ ಸಂಭ್ರನು 
ಭೂಪಾಳಿ 

ಹೊಸ ಲೋಕಗಳಂ ಹುಟ್ಟುವ ಸಂಭ್ರಮವಿದೆ ಗೋ! 
ಆಗಸದಂಜ್ವಲ ರಾಗ ಹಾಸಗಳಿದೆಗೋ ! --॥ 
ಮಾಯೆಯು ಮೇಲ್ಮುಸುಕನಂ ಬಿಸಂಡೆ; ಉ 
ಪಾಯದಿ ತ್ರಿಗುಣ ಜಾಲಗಳೊಡ್ಡಿ ಹಸರೆ; 
ರಾಯ ತೇಜದ ಸಿರಿ ಬೀರಿ ತೋರಂತ ಬರೆ 
ತಾಯಿತನದಿ ಶಕ್ತಿ ನೋಡಿ ಮೋಹಿಸುತಿರೆ -- 


ಎಲ್ಲೆಡೆಯೊಳು ಮಿಂಚಿನ ತಳಿರ್ದೋರಣ 
ಚೆಲಂವೆಳಗಿನೊಳೆಲ್ಲ ಭಂವನಗಳ್‌ ಬೆಳಗೆ 
ಫುಲ್ಲಮಾನಸದೀಶನ ರಾಗ ಹೊರಸೂಸಂ 

ತೆಲ್ಲ ಜೀವದ ಮೂಲ ಸಾರ ತತ್ವವು ಹರಿಯೆ -- 


ನೆರೆದಿರರೋಲಗದೊಳೆಲ್ಲ ಭೂತಗಳು 

ಪರಿ ಪರಿ ವೈಖರಿಗಳೊಳು ಸ್ವಾಗತಗೊಡಲು 
ವೆಂರೆದು ಮೇಳದೊಳೆಲ್ಲ ತಾರೆಗಳ್‌ ಗತಿವೆರ 
ಸಾರತಿ ಬೆಳಗಲು ವಿಶ್ವಮೋಹನ ಗಾನದೊಳೆಂ. 


22 


ಪ್ರಶ್ನೆ 
ರೀತಿಗೌಳ 


ಚಿತ್ರವಾಗಿಹುದೀ ಜಗದ ವ್ಯಾಪಾರ ವಿ 
ಚಿತ್ರವಾಗಿಹುದಿದರ ಸಾರ ಇಸ. 


\ ಹೊಂದಲಾರದ ಸುಖಕೆ ನೊಂದು ಬಳಲುವೆವೇಕೊ 
ಸಂದ ಸಂತಸಕೊಲಿದು ಮೈಗೊಡೆವಿದೇಕೊ 
ಹಿಂದು ಮುಂದಕೆ ನೋಡಿ ಶಾಂತಿಯನು ಕಾಣದೆಯೆ 
ಎಂದು ಎಂದೆಂದಿಗೂ ತೊಳಲ್ಪೆವೇಕೊ! 


ಹೆಸರು ರೂಪಗಳಿಗೇ ಸಂತತವು ಹೋರಾಡಿ 

ಹೊಸ ಭಾವಗಳಿಗಿನಿಸು ಎಡೆಯಾಯೆವೇಕೊ 
ಹುಸಿಯಂತರವ ನಮ್ಮ ಮತಗಳಾಶ್ರಯಿಸಿರಲು ಕ 
ಒಸಗೆ ಬಾರದು ಎಂದು ಶ್ರಮಿಪೆವೇಕೊ ! 


ಮೃದು ಮಧುರ ರೀತಿಯೊಳು ಜಗವು ಮೋದದೊಳಿರಲಂ 
ಹೃದಯದುದ್ದೇಗದಲಿ ತಾಪಬಡುವೆವೇಕೊ 

ಉದುರಲಿಹ ತರಗೆಲೆಯು ಅದುರಿ ಬೆಳ್ತಿರಂವಂತೆ 

ಅದುರಿ ಬಸವಳಿದೆಂದಿಗೂ ದಣಿವೆವೇಕೊ! 


ಮೋಕ್ಷಕ್ಕೆ ಸಾಧನವು ತಾನಿದೀ ಧರೆಯಿರಲು 
ಲಕ್ಷಿಸದೆ ಪೆರತೊಂದನಾಶಿಪೆವಿದೇಕೊ 
ಅಕ್ಷಯ್ಯ ಆನಂದಕವಕಾಶವಿರುತಿರಲು 
ಅಕ್ಬವಿಂತ ವೃತ್ತಿಯಿಂ ಚರಿಷೆವೇಕೊ ! 


23 


ಆಸೆ 


ಮಧ್ಯಮಾವತಿ 
ಆಸೆಯ ರಂಗವೊ, ಈ ಭುವನವು 
ಆಶಯಗಳ ಹಿರಿತವರೊ --॥ 
ಆಶೆಪ್ರತ್ಯಾಶೆಗಳಾಸರೆಯೊಳು ವಿ 
ಕಾಸವ ಹೊಂದಿ ಪ್ರಕಾಶಿಪುದೊ ॥ 


ಹಿರಿಯತನವ ಬಯಸಿ, ಜೀವಿಗಳೆಲ್ಲ 
ಗುರುತರ ಧರ್ಮವನೊತ್ತರಿಸಿ 

ಧರೆಯ ಸಂಪದಕಧಿಕಾರವ ಪಡೆಯಲು 
ನಿರಂತವು ಹಾತೊರೆದರಸುವುವೋ ! 


ಸೋಲು ಬೀಳುಗಳೆಂಬ ಭಾವ ಬಾರದು ಮಂಕೆ 
ಕಾಳ ಕರ್ಮಗಳಿಂದ ಜನಿಸಂವಂಜಿಕೆಯಿಂರದು 
ಕೇಳು ಮೇಲಂಗಳ ಚಿಂತನ ಸರಿಬರ ದವಿ 
ಚಾರಿಗಳ್ಳೆಸಿರಿಯಿಚ್ಛಿ ಪೆವೊ ಆತ್ಮವಂಚಕರೋ ! 


ಹಣ್ಣು ಹೂಲತೆಗಳು ಗಾಡಿವೆತ್ತಿಹವೆಮ್ಮವು 
ಬಣ್ಣ ಕಾಂತಿಗಳಿಂದ ಹೊಳೆಯುವಿಳೆಯೆಮ್ಮದು 
ಕಣ್ಣು ಮುಂದಿರಂವೀ ಸೊಬಗು ಸೌಖ್ಯಗಳೆಲ್ಲ 
ಬಣ್ಣಿಪುದೇನಿಡಿ ಜಗವೆಮ್ಮದೆಂಬೆವೋ | 


24 


ಜೀವವಾಹಿನಿ 


ಸೀಲು 


'ಜೀವವೊಂದನಂತ ವಾಹಿನಿ ಕ 
ವಿಶ್ವಪಾತ್ರದೊಳು ಪರಿದು ಪಾರುವೀ --॥ 


ಜೀವಿಕೋಟಿಗಳ ಕೋಟಲೆಗಳಿಹವಿಲ್ಲಿ 
ಭೀಮಸಂಭ್ರಮ ದಶಾಂತ ಲಹರಿಯಿಹುದು; 
ಸಾವು ನೋವುಗಳ ಬಾಧೆ ಭೇದಗಳಿಹವು 
ಬೇವ ಕುದಿವರಿಯುವ ಶೋಕವಿಹುದು. 


ಗರುವ ಗಾಂಭೀರ್ಯಗಳು ಮೆರೆವ ವಯ್ಯಾರಗಳು 
ಪರಿ ಪರಿಯ ಸೌಂದರ್ಯವೌದಾರ್ಯವಿಹುದು; 
ಮರೆಸಿ ಮೋಹದೊಳಿಳಿಪ ಲಾಸ್ಯ ಜಾಲಗಳಿಹವು 
ಉರುತರದ ರುಚಿ ಗಮನ ಮಂದಹಾಸಗಳು. 


ಇದರಾಳ ಕಂಡವರಿಲ್ಲ, ಮೂಲವರಿತವರಿಲ್ಲ; 
ನೀಲ ಹೃದಯವ ಹೊಕ್ಕು ಹುಡುಕಿದವರಿಲ್ಲ; 
ಮೇಲೆ ಭೋರ್ಗರೆಯುಂತುರುಳಿ ರಭಸದಿ ಬರುವ 
ಮಾಲೆಯಲೆಗಳ ಜೀವ ಶೋಧಿಸಿದರಿಲ್ಲ. 


ಯಾವ ಸಾಗರಕೆಲ್ಲಿ ಹೋಗಿ ಸೇರುವುದೊ ! 

. ಯಾವ ಕಡೆ ದುಮ್ಮಿಕ್ಕುತೆಲ್ಲಿ ಸುಳಿಯುವುದೊ ! 
ಯಾವ ದೋಣಿಯನೆಳೆದು ತಡಿಗೆ ನೂಕುವುದೊ ! 
ಯಾವ ನಾವಿಕನಿದನು ದಾಟಲರಿದಿಹನೋ |! 


25 


ನೊರೆ 


ಹಿಂದೋಳ 
ಬಲ್ಲವನು ನಾನೆಂದು ಬಲ ಮೆರೆದೆನೈಯ 
ಎಲ್ಲ ಬಲವೆನತೆಂದು ಮೈಮರೆತೆ 
— ನೀನೆನ್ನ ಸಲಹಬೇಕೈಯ --॥ 


ತೆ 


ಮಾನಸದಾಸೆ ಆಗಸಕೆ ಕೈನೀಡಿ 
ಸಂಕಲ್ಪಗಳ ಲೆಕ್ಕಿಸದೆ ಚೀರಿಡೆ, ಸಂ 
ಬಲ, ದಯೆ ತೋರ್ದೆ, ದಾರಿವೆಳಗಾದೆ, 
ಹಂಕೃತಿ ತೊಲಗೆ ನೆರವಾದೆ, 
— ನಿಜವನೊರೆದೆ. 


1 


ನ್ಸ 
ನಿನ್ನ 
ಪನ್ನ 
ಎನ್ನ 
ಎನ್ನ ಸಾಸಕೆ ಜಗವು ಅಡಿಯಾಳುತನ ಮಾಡಿ 
ಮನ್ನಣೆಯ ತೋರುವುದು ತಾನೆಂದು ಬಗೆದೆ; 
ಇನ್ನು ಮೇಲಿನ ಕಾರ್ಯವೆನ್ನಧೀನದ್ದೆಂದು 
ಭಿನ್ನ ತತ್ತ್ವಕೆ ನಾನು ಶರಣುವೋದೆ, | 
— ಧಿರ್ಬೋಧನಾದೆ. 


ವಿಶ್ವ ಸಾಮ್ರಾಜ್ಯದಧಿಕಾರ ನಿನಗಿರಲು 
ಅಸ್ವತಂತ್ರನು ಅದನು ಅಣಕಿಸುತೆ ಮಲೆತೆ; 
ನಿಸ್ಸೀಮ ಸಾಹಸದ ಬೆಡಗಿನಾತ್ಮನೆ, ಪಿತನೆ, 
ವತ್ಸನೆಂತಾದೊಡಂ ಬೇಡಿ ಬಂದಿಹೆನೈಯ 

— ಕರುಣೆದೋರೈೈಯ. 


26 


ಬ ಗ 3° ಹ 
೫” ಫ್ರಿ' ರ್‌ ತ 
ಥ್‌ fs 
ee 6 
ಭ್ರ ಮೆ | 4 ( 
\ ; 
ಕೇದಾರಗೌಳ ಟಟ 
ಅರಿವೊ ಮಾಯೆಯ ಮಂಕೊ ಭ್ರವೆಂಯೊ ಬೀಸರ” ಸಸ್ಯ 


ಬರಿಯ ನೆಳಲ ಬೇಂಟೆಯೊ -- ಪರಿಯೆಂತೊ! — ॥ 
ಇರವಿನ ಸಹಜ ವೃತ್ತಾಂತವೆಂತುಟೊ 
'ಪರವೆಂಬುದೊಂದಿರ್ದಪುದೊ-- ಇಲ್ಲವೊ ॥ 


ಪಾಪ ಪುಣ್ಯಗಳಿವು ಕೋಪ ತಾಪಗಳವು 

ಆಪದ ಸಂಖಸಾಧನಗಳಿಲ್ಲಿಯವು 

ಶಾಪವೊ ದುರ್ವಿಧಿ ಲೇಖನವೊ 
ಲೋಪಗಳಲ್ಲಿಹವೊ ಎಮ್ಮೊಳಗೊ ಹೊರಗೊ ! 


ಯುಗಯುಗಗಳ ಪರಿವಿಡಿಯೊಳು ಕೈ 
ಮುಗಿದತಿವಿನಯದಿ ತಪಗೈದೊಡಮೇಂ? 
ಅಗಣಿತ ಮಹಿಮರನನುಸರಿಸುತಲೆಲ್ಲ 
ನಿಗಮಕೋವಿದರನು ಗೆಲಿದೊಡಮೇಂ? 


ದ ಪರಿತಪಿಸುತೆ ಜನವನುದಿನ ಸಂಕಟ 
ಬಡುತಲಿರೆ, 

ಸುಜನರಿಗೆಡಬಲದೊಳು ದುಃಖವಿರಲ್ಕದು ಶಾಂತಿಗೆ 
ES 

ಭಜಿಪನ ಹೃದಯವ ಬಡೆ ಕೀಳುತೆ ಮನದೊಳು 
ಸಂಶಯವೂರಂತಿರೆ 

ಕಂಜನರಿಗಾಶ್ರಯವೀಯಂತಲೀ ಧರೆ ವರವಿಭವಗ 

ಛವರ್ಗೀಯಂಂತಿರೆ. 


27 


ಚಿತ್ತ 


ನಗುವ ಹಗಲ ಕೋರಿ ಕೋರಿ 
ಮುಗಿಲ ಮೋಹರಗಳ ತೂರಿ 
ಗಗನಪಥವ ನೇರಿ ಸಾರಿ 
ಖಗಗಳಂತೆ ಹಾರಿ ಹಾರಿ 

ನಲಿ ನಲಿವುದು ಚಿತ್ತವು 


ಹಗಲ ಕಣಗಳೊಂದುಗೂಡಿ 
ಬಗೆಗೆ ಬಂದ ಪರಿಯೊಳಾಡಿ 
ಜಗವ ದೂರದಿಂದ ನೋಡಿ 
ಹಗುರ ಮನದೆ ಹಾಡಿ ಹಾಡಿ 
ಮೊರೆಮೊರೆವುದು ಚಿತ್ತವು. 


ಕೋಮಲಾಂಗಿ ಲತೆಯು ಇಲ್ಲಿ, ಭಾಮೆಯರ ಚೆಲುವು ಅಲ್ಲಿ 
ಈ ಮರ ತನಿ ಸೊಂಪಿದಿಲ್ಲಿ 5ರೆ ಕರೆವುವು ಪ್ರೇಮದಿ; 

ಆ ಸರಸಿಯ ಹೂದಳಗಳು ತೆರೆದರಳುತೆ ತೋರುತಿರಲು 
ಈ ಸರಸದ ಸೌಖ್ಯ ಬಯಸಿ ಕುಣಿಕುಣಿವುದು ಚಿತ್ತವು. 


ನಡುಹಗಲೊಳು ಕನಸುಗಳನು ಪರಿಪರಿಯೊಳು ತರಿಸಂವುದು 
ಬಡತನ ಮನಕೇಕೆಯೆಂದು ನೆನವುಗಳನು ನೆನೆಸುತೆ 

ನೊರೆ ಮೊರೆಗಳನುಳಿದೇಳುತೆ ಉರುಳೇರುವ ತೆರೆಗಳಂತೆ 
ಹರಿವಿನೊಳೇ ನಿದ್ರಿಪಂತೆ ಮರೆಮರೆಸುತೆ ಹರಿವುದು. 


28 


ಗೀತಗಳು 
ವೈಶಾಖದ ಸೊಬಗಿನಂತೆ 
ಪಯಿರ್ಗರುಕೆಯ ಹಸುರಿನಂತೆ 
ಕಾರ್ತೀಕದ ಚಂದ್ರನಂತೆ 
ಫಲಗಾಲದ ತುಂಬಿನಂತೆ 
ಮೆರೆಮೆರೆವುದು ಚಿತ್ತವು. 


ತಾಯ ಕಣ್ಣ ಚಿಣ್ಣ ನಂತೆ 
ಕುಲದ ಬೆಳಗು ಸೂರ್ಯನಂತೆ 
ಜಲಧಿತಲದ ರತುನದಂತೆ 
ಗುಣಗಡಣದ ವಿನಯದಂತೆ 

ಹೊಳೆ ಹೊಳೆವುದು ಚಿತ್ತವು. 


ಚೆಂದಳಿರಿನ ತೋರಣದೊಳು ತೆಂಗಿನ ಹೊಂಬಾಳೆಯೊಳಂ.: 
ವಂಂಂಬೆಳೆ ಹೂತೊಂಗಲೊಳು ಸುಳಿಸುಳಿವುದು ಚಿತ್ತವು. 
ಬಂಡುಣಿಗಳು ಇಂಚರದೊಳು ಸಂಚರಿಸುತೆ ರೆಭೀಂಕರಿಪೊಲಂ 
ಕಂಗಾಣದ ಪ್ರೇವಿಂಯಂತೆ ತನು ಮರೆಯುತೆ ಮಲೆವುದಂ. 


ತೆಂಬೆಲರೊಳು ತೇಲಿ ತೇಲಿ 
ಹೊಂಬಣ್ಣ ವ ತಾಳಿ ತಾಳಿ 
ಸಿಂಗರದಲಿ ಉಯ್ಯಲಾಡಿ 
ಕಂಗೊಳಿಸುವ ಹಣ್ಣಳಂತೆ 

ಬಿರಿ ಬಿರಿವುದು ಚಿತ್ತವು. 


ಮನದರಸಿಯನರಸಿ ಹೋಗಿ ಇನಿನುಡಿಗಳ ಹೇಳಿ ಕೇಳಿ 
ಮಂನಿಸಂಗಳನು ಹರಿಸಿ ಚರಿಸಿ ನರ್ತಿಸುವುದಂ ಚಿತ್ತವು; 
ಕೊನೆಮೊದಲ್ಕಾಣದೆಯೇ ಒಲವಾಸೆಯು ತೀರದೆಯೇ 
ಕಣುವಂನಗಳು ತಣಿಯದೆಯೇ ನಿಲು ನಿಲುವುದಂ ಅಲ್ಲಿಯೇ. 


29 


ತಿರುಕ 


ಆನಂದಭೈರವಿ 
ಹತ್ತಾರು ಸಾವಿರ ಜನರು ಉಂಬುದಂ ಊರು 
ತುತ್ತೊಂದ ನೀಡಿರಮ್ಮ-- ಮಾತಾಯಿಗಳಿರಾ — ॥ 
ಹುಟ್ಟಿದೆ ಕಡುಪಾಪ ಧರೆಗೆ ಬರಿ ಹೊರೆಯಾಗಿ 
ಕೊಟ್ಟಿರೆ ಮನೆ ಮನೆ ತಿರಿದುಂಬೆನಮ್ಮಾ ॥ 


ಇಂದಿತ್ತವರು ನಾಳೆಗೆ ಹೋಗೆನ್ನುವರು 
ಮಂದಭಾಗ್ಯನ ಜರೆದೋಡಿಪರು; 
ಕರುಣೆ ನಿಲ್ಲದು ಹಲಕಾಲವೀ ಜನರೊಳಂ 
ಹರಣವ ಪೊರೆವುದು ಕಠಿಣವಮ್ಮಾ. 
ಮರಣ ಲೇಸಮ್ಮಾ. 


ಓರಾಗು ಸಾರುವೆವೆನ್ನುವರು 
ಊರ ನಾಯ್ಗಳು ಕಾಡುವುವು; 
ಊರೆಗೋಲಿಲ್ಲದೆ ಮುಂದಡಿಯಿಂಡಲಾರೆ 
ತೀರ ಕಾಣವಮ್ಮಾ ಕಂಗಳು, 

ಕಾಲ್ಲ ಳು ಕಾಯವಮ್ಮಾ. 


ಮನದಪಮಾನವ ಸೈಸಲಾರೆ 

ತನುವಿನ ದೈನ್ಯವ ತಾಳಲಾರೆ; 
ಮನಂಜರೆಲ್ಲರವೋಲು ದಂಡಿಯಲಾರೆ ನೆ 
ಳ್ಳನಿತೀ ಜಗಕಾನಂಪಕಾರಿಯಾಗೆ. 


30 


ಗೀತಗಳು \ 


ನಿಶಿ ಹಗಲುಗಳರಿವೆನಗಿಲ್ಲ 
ಶಶಿಸೂರ್ಯರ ಕಂಡವನಲ್ಲ; 

ಎಸೆವ ಸೊಬಗುಂಗಳಾವುವೆನೆಗಿಲ್ಲ, ಈ 
ಪಶುವಿನ ಜೀವನ ಬಯಸಿದನಲ್ಲ. 


ಏನಂ ಕರ್ಮವಗೈದಂ ಜನಿಸಿದೆನೊ 
ನನಗೀಗತಿ ಏಕಿಂತು ಸಮನಿಸಿತೊ 

ಏನು ಕಂಗಳು ಕಾಣದನೊ ನಾಲ್ಕೊಗ ನಹ! 
. ಏನಂ ಕಂಡರು ಕಾಣದನೋಲಿರುತಿಹನೋ. 


31 


ಶಿಖರದಲ್ಲಿ 


ಸಾವೇರಿ . 
ಗಿರಿಯ ಶಿಖರವನೇರಿ, ತೆರವಿನೆಳ್ಹರದಿರುವ 
ನರರೆರೆಯನಿವನದಾರೊ-- ಅರಿವಿನಾ — ॥ 
ಮರೆವಿನಲಿ ನಿದ್ರೆಯಲಿ ತಮದ ಅರೆತಿಳಿವಿನಲಿ 
ಧರೆಯು ಮುಳುಗಿರಲಿವನು ಅಗ್ರಕ್ಕೆದಿಹನು ॥ 


ತಮವು ತೊಲಗುವ ಸಮಯ ಒದಗಿಬಂದಿರುವೀಗ 
ಭುವನ ರಮಣೀಯತೆಯ ನೋಳ್ಪೆನೆಂದೊ; 

ನವ ಉದಯದುತ್ಸಾಹವಿಳೆಯನಾವರಿಸಿರಲು 
ಭವದ ಭಾಗ್ಯದ ಬರವ ಬಯಸಿ ಬಂದೊ! 


ಹಾರುವಕ್ಕಿಗಳ ಜೊತೆಗಾರನಾಗಿಹ ತಾನು, 
ಏರಂತೇರುತೆ ಮೈಯ ಮರೆತು ಹಾಡಿ, 
ಪಾರವಿಲ್ಲದ ಪ್ರೇಮವರಳಿಸುತ್ತಿರೆ ಮನವ 
ತೀರಿಸುವೆ ಧಾರಿಣಿಯ ಯಣವನೆಂದೊ 


ಇತರರೇಳದ ಮುನ್ನ ಅವರ ಸಾರುವ ವರ 
ಮತಿಯ ಮಾಂದ್ಯವ ಕಳೆವೆನೇಳ್ವೆನೆಂದೊ* 
ಅತಿದೀಪ್ರಿಯಿಸಾಯುತಿಹ ಗಿರಿಯೆಲರ ಸೇವಿಸಂ 
ತ್ತಿತರರಿಗೆ ಮೇಲ್ಲಾರಿ ತೋರ್ವೆನೆಂದೋ 


32 


ಸರತತ್ತ್ವ್ವ 
| ಪೂರ್ವಿಕಲ್ಯಾಣಿ 


ಅರಿಯುವರೊ ಪರವೆಂದು 
ಪರಮ ತತ್ತ್ವದ ಸಾರಬೆಂದಂ--॥ 


\ ಮಲಿನ ಮನವನು ತೊಳೆವ ಅಮಲ ಗಂಗಾಜಲವು 
ಇಳೆಯ ಬೆನ್ನಲಿ ನಿಂದು ಕಾಯ್ದ ಬಲವು | 
ಬೆಳೆವ ಜೀವಿಗಳೆ ಲ್ಲ ನಿಜ ಜೀವಕಳೆ ಇತ್ತು 
ಕುಲವನೇಳ್ಗೆಗೆ ತರುವ ಧರ್ಮವೆಂದಂ. 


ಕುಹಕಭಾವಗಳೆದ್ದೂ ತನುವ ತಲ್ಲಣಗೊಳಿಸೆ 

ವಿಹಿತ ಮಾರ್ಗವ ತೋರಿ ಹೊರೆವ ದೈವವನಂ; 
ಅಹಿತ ಸಂತತಿಜಾಲ ಮೊನೆಗೊಂಡಂ ಮಂಸಂಕಿರಲಂ 
ಮಹಿಯ ಮಂಗಳವೆಳಸಿ ಮರಂಗಂವಾತ್ಮವನಂ. 


ಕಂಗಳಿಗೆ ಕಾಣದಂತೆಂದಿಗೂ ಮರೆಯಾಗಿ 

ಮಂಗಳದ ಕಾರ್ಯಗಳಿಗಾಧಾರವಾಗಿ 

ತಂಂಗಬಲಯಂತರಿಂಗೆ ಬಲದಾತೃವಾಗಂತಂ' 
- ತ್ರುಂಗ ವಕಾನಸದರಿಗೆ ನೆರವಾಗಂತಿಹಂದ. 


33 


ನಿನ್ನ ಕೃಷೆ 
ವರಾಳಿ 


ಯಾವ ಗುಣವನು ನೋಡಿ ಒಲಿದಿತ್ತೆಯೊ ಕಾಣೆ 
ವಕಾವರಾ, ನಿನ್ನನೆಂತು ನಾ ಗೆಲಿದೆನರಂಹಾ --॥ 


ನಿನ್ನವನಂ ನಾನೆಂಬ ಮಮತೆಯಿಂದಿತ್ತೆಯೊ 

ನಿನ್ನ ಮೃದಂಪದತಲದಿ ನೆಲೆಯ? 

ಉನ್ನತರು ಮಹಿಮಾನ್ವಿತರು ಎನಿಬರೊ ಇರುತಿರಲು 
ನಿನ್ನ ಸಿರಿಕೃಪೆಯಿಂದು ನನ್ನಮೇಲೇನಂ? 


ದೋಷಿ ದುರ್ಬಲನಂ ಬಲುಚಪಲನಿವನೆಂದೊ 
ದ್ವೇಷಮಾಡಿದೊಡಿವಗೆ ಹೊಗಲಿಲ್ಲವೆಂದೊ 
ವೇಷ ಭಾಷೆಗಳೆಲ್ಲ ಹೊರಗಣಾರ್ಭಟೆ ಇವನ 
ಭೂಷಣವು ಸೌಜನ್ಯ ವಿನಯವೆಂದೊ. 


ಒಂದುದಿನ ನಾನಿನ್ನ ಭಜಿಸಿದವನಲ್ಲ 

ಒಂದುದಿನ ಹೂಗಳಿಂ ಸಿಂಗರಿಸಲಿಲ್ಲ; 
ಕಂಗಳಿದ್ದ ರಂ ಕಾಣದಂಧನಂತಿರುತಿದ್ದೆ 
ನಿಂದಿನೀ ಕರುಣೆಗೆ ಕಾರಣವನರಿಯೆ. 


ಮನಕೆ ಬಂದುದ ಮಾಳ್ಬವರ ಮಾತೆನಗೇಕೆ 
ಇನ್ನುಳಿದರೆನ್ನವರವರ ಹೊರೆವೆನೆಂದು 
ಜನರು ತೊರೆದರ ಪೊರೆವ ಭಾರವೆನ್ನದೆನುತ್ತ 
ಅನಂದಿನವು ನೀನೆಮ್ಮ ಸಲಹುತಿಹೆಯಾ? 


34 


ಯತಾನ 


ಪೀಲು 
ದೋಣಿಯೊಳು ಕುಳಿತು ನಾನಂ ಬಲುದೂರ ಬಂದಿಹೆನಂ 
ಕಾಣೆನೆಲ್ಲಿಹುದೊ ತೀರವಿನ್ನು ಮಂದೆ 
ಕಾಣುವೆನೊ ಕಾಣೆನೊ ದಾಟಂಪೆನೊ ಸೇರಂವೆನೊ 
| ಜಾಣರನಿಬರು ಪೇಳ್ದುದೆಲ್ಲ ಹಂಸಿಯೊ. 


ತಿಳಿದ ದೇಶವಿದಲ್ಲ ಅರಿದ ಮಾರ್ಗವದಿಲ್ಲ 
ಉಳಿದರೆಮ್ಮವರೆಲ್ಲ ನಿಂದರಲ್ಲೇ; 

ಬಳಸಿ ನಾಲ್ದೆಸೆಯಲ್ಲಂ ಜಲರಾಶಿ ಹಬ್ಬಿಹಂದು 
ಬಳುಕಿ ಬೀಳುತಲೇಳಂತಾಳುತಿಹಂದಂ. 


ಕಾಲ ಮುಂಂಬರಿಯಂತಿದೆ ಗಾಳಿವಂಳೆಗಳ ಭೀತಿ 
ಕಾಳ ಕತ್ತಲೆ ಭೀತಿ ಸಂಜೆವೋಗೆ; 

ಮೂಲೆ ಮೂಲೆಗಳಿಂದ ಘೋಷಿಸುವ ಗರ್ಜಿಸುವ 
ಮೇಲೆ ಮೇಲ್ವಾಯುವ ಮುಗಿಲ ಭೀತಿ. 


ಮೊದಲಂರಂಬಿನಂತ್ಸಾಹ ನಿರ್ಧರಗಳೀಗಿಲ್ಲ 
ಮೊದಲಿನವು ವೀರ ಭರವಸೆಗಳಿಲ್ಲ 
ಹದಿನಾಲ್ಕು ಲೋಕದರ ಪೌರಂಷವನಿಳಿಸಂತ್ತ 
ವಿಧಿವಂದವ ಮಂರಿವೆನೆಂಬಾಸೆಯಿಲ್ಲ. 


ಬಂದಂದಕೆ ಭಯವಡದೆ ನಂಬಿ ವುಂಂಬರಿಯಂವೆನಂ 
ಅಂಬಿನಂದದಿ ನೇರ ಗಂರಿಯನರಸಿ 

ಕಂಡರದ ನೋಡಂವೆನಂ ಇಲ್ಲದಿರೆ ಕತ್ತಲೆಯ 
ನಂಂಗಿನೊಳಂ ಸೇರಿ ನಾನಳಿಸಿಹೋಗಂವೆನಂ. 


35 


ಬೈರಾಗಿ 
ಮೋಹನ 
ಜನರ ಹಂಗಿನ ಸಂಗವಿನ್ನೆನಗೆ ಬೇಕಿಲ್ಲ 
ಘನರು ಮಂನಿಯಂವರೆಂಬ ಚಿಂತೆಯಿಲ್ಲ 
ನನಗೆ ನಾ ಸಂಪೂರ್ಣ ಅಖಿಲ ಧೀ ಬಲಯಂತನಂ 
ಎನಿಬರೆಂತೆಂದೊಡೇನೆನಗೆ ಪೇಳು. 


ಆಸೆಗಳ ತೊರೆದಿಹೆನು ಮೋಸಗಳನರಿಯೆನು 
ದೇಶ ದೇಶದ ಜನರ ಸೌಖ್ಯವಳೆದಿಹೆನು 

ಆ ಸುಖದ ಹಂಬಲದಿ ಸೋತಸ ಸುಖಿಯಾಗೆನಂ 
ಈ ಶೋಕವೆಂದಂಜಿ ನೆಲಕಿಳಿಯೆನಂ. 


ನಿರ್ಭಯದ ಸ್ವಾತಂತ್ರ್ಯದಿಂದಾನಂ ವರ್ತಿಸಂವೆ 
ದುರ್ಭರದ ವಿಕಟದೀ ವಿಧಿಯ ಲೆಕ್ಕಿಸದೆ 
ಅಬ್ಬರಿಸದರಚದೆ ಕೊಬ್ಬಿದರ ಗಣಿಸದೆ 

ತಬ್ಬ ಲಿಯ ನೀವುಳುಹಿಕೊಳಿರೆನ್ನ ದೆ. 


ಮನದೊಳಗೆ ಬೇರೊಂದು ಜಗವ ನಿರ್ಮೀಸಂತಲ್ಲಿ 
ಮನಕೆ ಬಂದವೊಲಾಳ್ವು. ವಿಹರಿಸುವೆನು 
ಜನದ ಮಚ್ಚ ರಗಳಿಂ ಬಲುದೂರವಾಗಲ್ಲಿ 
ಬಿನದದನಂವಿಂದಾನು ವಿಶ್ರಾಂತಿಯಿಂದ. 


36 


ಕ್ಲೇಮುಕಾರಿ 


' ದೇಶಿ ತೋಡಿ 
ಸೊನೆಗೆ ದರುಶನವಿತ್ತೆಯ್ಫೆ ಕ್ಷೇಮಕಾರಿ 
ಇನಿತು ದಿನ ಕೊರಗಿ ನಾ ತಪಿಸುತಿದ್ದು ದಕೆ --॥ 

ದಿ 

ಜೀವನದ ಕ್ಲೇಶಗಳು ಒಡಲ ದಹಿಸುತಲಿರಲು 
ದೇವ, ನೀ ಕರೆದೆಯ್ಳೆ ಅಮೃ ತಧಾರೆಗಳ 
ಪಾವಕನ ಪಾವನನ ಗೈ ವ ಚರಿತನು ನೀನು 
ಕಾವ ಪಳನುಡಿಯೊಡೆಯನ ವಾಹನನು ನೀನಂ. 


ನನ್ನ ಂತೆ ಇರುವವರು ಇನ್ನೆನಿಬರೊ ನಿನಗೆ 
ಇನ್ನು ಆರ್ತರಂ ತಿ ನಿರ್ಗತಿಕರು 
ನಿನ್ನವರು ಸಂಗಡಿಗರಾರಾರು ಕರೆವರೊ 
ನನ್ನ ಬೇಗೆಯ ಹರಿಸೆ ಬಂದು ಕಾಯ್ದೈಯ. 


ಶಾಂತಿಗೋಸುಗ ನೆಲನ ಬಿಟ್ಟು ಪಾರ್ದವನಲ್ಲ ವಿ 
ಶ್ರಾಂತಿಯಾಸೆಗೆ ರಂಗದಿಂ ಸರಿದನಲ್ಲ 
ಕಾಂತಿಮಯ ಕಡುತೀಕ್ಸ  ಕಂಗಳಿಂದೆಲ್ಲವನು ವಿ 
ಭ್ರಾಂತನಾಗದೆ ನೋಡಿ. ತಿಳಿವೆಯ್ಯೆ ಯ. 


ನಿನ್ನ ಒಡವುಟ್ಟಿದರು ನಾವೆಂದು ಭಾವಿಸುತ 

ನಮ್ಮ ಹಿತವನೆ ಬಯಸಿ ಶ್ರಮಿಸುತಿಹೆಯ್ಯೆಯ 
ನಮ್ಮ ಹೀನತೆಯರಿವ ನಮಗೀಯಲುಜ್ಞುಗಿಸಿ 
ನಿನ್ನ ಪ್ರಿಯ ಕಾರ್ಯಗಳ ದೂರ ತಳ್ಳಿದೈಯ. 


37 


ಗೀತಗಳು 


೨ 
ನಿಲ್ಲದೊಂದೆಡೆಯೊಳೆಲ್ಲೆಲ್ಲು ಹಾರುತ್ತೆ 
ಸಲ್ಲಲಿತ ಮೃದಂರವದಿ ಹಿತವನಂಸಿರಂತ್ರೆ 
ಬಲ್ಲವರ ನೊಲ್ಲದರ ನಿಲ್ಲುವರ ನಿಲ್ಲದರ 
ಎಲ್ಲರಾಲೋಕವನ್ನೆಳೆಯಂತಿಹೆಯ್ಯೆಯ. 


ಒಂದಂಸಲ ಮೃದು ಮಧುರ ಗೀತೆವೊಲಂ ಕೇಳಂವುದಂ 
ತಂದೆ, ನಿನ್ನಿಂಚರವು ಇಳೆಯ ಮುಂಳುಗಿಸಂತೆ ! 
ಕೊಂಬಿನವೊಲೊಂದುಸಲ ದೂರದಿಂ ಮೊಳಗುತ್ತೆ 
ಮಂದರನು ಮಾಂದ್ಯದಿಂದೆಳ್ಲ ರಿಸಂತೆ. 


ಹಲಬಾರಿ ಕೇಳಿಹೆನಂ ! ಮೋಡಗಳ ಮಧ್ಯದಿಂ 
ಮೊಳಗಿ ಮಾರ್ದನಿಗಂಡುವ ನಿನ್ನ ದನಿಯ 
ಬಳಲಿ ನಿದ್ರಿಸುತಿರುವ ನೆನವುಗಳ ವಿಸಾಟುತ್ತೆ 
ಕಳವಳದ ಕನಸುಗಳ ಹರಿಸುತಿಹುದ. 


ಎಳವಗಲ ತಿಳಿಯಾಳದಾಗಸವ ಹೊಗಲೆಳಸಿ 
ಸುಳಿ ಸುಳಿದು ಮೇಲೇರುತೇರುತಾಡುತೆ ಹಾಡಿ 
ತಿಳಿ ಗಾಳಿಗಳ ಚಿಮ್ಮಿ ಹಾಡಿಹಾಡಂತಲೇರಿ 
ಸಲೆ ಸೂಸಿ ಚೆಲ್ಲುವ ಸಂತಸವು ನಿನ್ನದೈಯ. 


ಧರೆಯವರ ಜೀವನವು ಕಿರಿದೆಂಬ ಬೇಸರದ 
ಭರದಿ ಹಾರುತೆ ಬೇರೆ ಲೋಕಗಳ ಸಾರಿ ' 
ಪರಿಪರಿಯ ಮೇಲ್ರೆರದ ವಕಾರ್ಗಗಳನರಿತಂ ನೀ 
ವಂರಳಿಳಿದು ಬಂದೆವಂಗೆ ಬಿತ್ತರಿಸುತಿಹೆಯ್ರೈಯಂ. 


38 


ಗೀತಗಳು 


& 
ಬಂದಂ ದರಂಶನವಿತ್ತು ನಂಬಂಗೆಯನಂಳಂಹಿದೈ 
ಕಂಬನಿಗಳಿಡಂವವರ 'ಶೋಕವಾರಿಸಂತೆ; 
ವಂಬಿದರ ನಂಬದರನೆಲ್ಲರನಂ ವಂವಂತೆಯಿಂ 
ತುಂಬಿದತಿ ಪ್ರೀತಿಯಿಂ ಹರಸಿದ್ಧೆಯ. 


(ಬೇರೆ ಭಿಕ್ಷೆಯ ನಾವು ಕೇಳಿ ಕಾಡಂವರಲ್ಲ 
ಬಾರಿಬಾರಿಗು ಕರುಣೆ ಬೇಡಂವವರಲ್ಲ 
ಏರುತಿವೆ ಬೇಗೆಗಳು ಊರುತಿದೆ. ಸಂಶಯವು 
ದೂರಗೈಯಲು ಇವನು ಮೇಲ್ಮೇಲೆ ಬಾರೈ. 


ಅಂತಾಗೆ ನಂಬುಗೆಯು ದೃಢವೊಂದಿ ನಿಲ್ಲುವುದು 
ನಂಬದಿರುವವರೆಲ್ಲರೆಮ್ಮ ಕೂಡಂವರು 
ನಂಬಿರಂವ ಸಂಚರಿತರ ತೊರೆಯೆಯೆಂಬಾ ಕೀರ್ತಿ 
ಎಂದಿನಂತೆಯೆ ನೆರೆದು ಪೂಜ್ಯವಾಗುವುದಂ. 


39 


ಬ್ರಹ್ಮರಥ 

ಮಾಲಕ್‌ಸ್‌ 
ಬ್ರಹ್ಮಾಂಡ ಗತಿಯ ತಾನನುಕರಿಸಿ ಬರಂತಿಹುದಂ 
ಬ್ರಹ್ಮರಥ ದಿಗ್ಗ ಜದೊಲೆಮ್ಮ ಕಡೆಗೆ--॥ 
ಸಂಭ್ರಮವ ನೋಡತ್ತ ಕೋಲಾಹಲಂಗಳನು 
ಅಂಬಂಧಿವೊಲೊಡ್ಡಿರುವ ಸಂದಣಿಯನು ॥ 


ರಥವು ಮಂಂಬರಿಯಲೆನಿತು ಯತ್ನವು ನೋಡು 
ಪಥದೊಳಂತ್ಸಾಹಿಗಳ ಸಡಗರವನಂ 

ಅತಿಚಿತ್ರ ವಿಧಗಳಿಂ ಸಿಂಗರವಗೊಂಡಿರಂವ 
ಅದಂಬಂತದ ಸೌಂದರ್ಯದಾಳಿಕೆಯಂನಂ. 


ಕೀಲಿಲ್ಲದಿಹ ಕಲ್ಲುಗಾಲಿಗಳ ರಥವಿದು 
ಕಾಲದಾದಿಯಿನಿಂತು ನಡೆಯುತಿಹುದು 
ಕಾಲಕಾಲಕೆ ನೆರೆದ ಜನ ಜನಾಂಗಗಳವರು 
ಶೀಲವಂತ ರಶೀಲರೆಲ್ಲರೆಳೆದಿಹರು. 


ಎನಿತು ಬಲಿ ಹೋಮಗಳೊ ಎನಿತು ತಪವಾಹಂತಿಯೊ 
ಎನಿತು ಜನರೆನಿತೆನಿತು ವಿಧದಿ ಪೂಜಿಪರೊ | 
ಘನರು ಸಾಮಾನ್ಯರು ಸಮದಿ ಶ್ರವಿಂಸಂತ್ರಿಲ್ಲಿ 

ಮನಕೆ ತೋರುವ ತೆರದಿ ಸೇವೆಗೈದಿಹರಂ. 


40 


ಗೀತಗಳು 


ಮಂತ್ರಗಳ ಸಂಸ್ಥರದಿ ಪಠಿಸಂತಿರುವರು ಕೆಲರು 
ತಂತ್ರಿ ಕಿನ್ನರಿಗಳನು ಬಾಜಿಪರು ಕೆಲರು 
ತಂಬುರಿಯ ವಿಸಾಟಂತ್ತೆ ಭಜನೆಗೈ ವರು ಕೆಲರು 
ತಂಬಟೆಯ ಹೊಯ್ದು ಕ್‌ ಹಲರಂ. 
ತ 

ನಾದ ರವ ರಾಗಗಳು ವಾದ್ಯಗಳ ಮೊಳಗುಗಳು 
ಭೇದವರಿಯದೆ ಕಲೆತು ಘೋಷಿಸುತ್ತಿಹವು 
ಭೇದವರಿಯದೆ ಇಂತೆ ಕಾಲದಂತ್ಯದವರೆಗು 
ಆದಿಶಕುತಿಯ ಮೈವೆಂ ಹೊಗಳುತಿಹವು. 


ಕೆಲರಸವಂಸಾಸಿಗಳು ಬಲುದೂರವೆಳೆಯುವರು 
ಕೆಲ ರನತಿದೂರದಲೆ ಕೈಬಿಡುವರು 

ಕೆಲವು ಸಲ ವಿದರ ಗತಿ ಅಸ್ತಿವಿಂತವಾಗುವುದು 
ನಿಲುತೆ ಓಲುತೆ ಕೂಲುವಾ ತೆರದಿ ತೋರುವುದು. 


41 


ಸಮುಭೂನಿಂ 


ಭೈರವ 
ಗರಿವಕಾಂಶ ಅಣವಿಲ್ಲ ಗುಣಲೇಶವಿಲ್ಲ 
ಸರುವ ಸಾಮಾನ್ಯ ನಾ ನವಿಶೇಷನಂ; 
ಗಿರಿದುರ್ಗ ಪರ್ವತಾಗ್ರಗಳಂತೆ ಮರನಂತೆ 
ಧರೆಯೊಳುನ್ನತಿವೆತ್ತು ಬಾಳ್ವನಲ್ಲ. 


ರಭಬರಿಯಂತೆ ರಭಸದಿಂ ಹರಿದು ಓಡಂವನಲ್ಲ 
ನದಿಯಂತೆ ಗಂಭೀರ ಗವಂನನಲ್ಲ 

ಗಿರಿಯಂತೆ ಗಾಳಿಗಳ ತೀವ್ರತೆಯ ತಡೆದಂ ನಾ 
ಮುದದಿಂದ ಮಳೆಗಳನು ಕರೆಯಿಸುವನಲ್ಲ. 


ಉರಿವಗ್ನಿಮುಂಖಿಗಳಂ ಬಸಿರೊಳಾಂತವನಲ್ಲ 
ಧರೆಯಸ್ವಿ ಭಾರಗಳ ನಡಂಗಿಸುವನಲ್ಲ 
ಕಿರಣಗಳ ಪ್ರಸರದಿಂದಿರಿದಂ ಕತ್ತಲೆಯಂರವ 
ತರಣಿವೊಲು ಎಲ್ಲವನಂ ಬೆಳಗಂವವನಲ್ಲ. 


ನನ್ನ ವಕ್ಚದಮೇಲೆ ಸಂಳಿವ ಗಾಳಿಗಳೆಲ್ಲ 
ಖಿನ್ನತೆಯ ತೋರಿ ಬಿಸಂಸುಯ್ಯಾತಿಹವು. 
ಉನ್ನತಿಯ ದೊರಕಿಸಂವ ಆಸೆ ಭರವಸೆಯೆಲ್ಲ 
ಮಂನ್ನವೇ ಹೋದಂತೆ ನೈರಾಶ್ಯವಿಹುದು. 


42 


ನಿಲ್ಲಿಸಮ್ಮು 


ಯರಕಲ ಕಾಂಭೋಜಿ 
ಬಲುದಿನಕೆ ಬಂದಿಹನಂ ಬಲಂಚಿತುರನಿವನಮ್ಮ 
ನಿಲಲಿಲ್ಲಿ ನಾಲ್ಕುದಿನ ನಿಲ್ಲಿಸಮ್ಮಾ-- ॥ 
ಮರುಳು ವಕಾತುಗಳಾಡಿ ನಂಸಂಳಿಹೋಗಂವನಮ್ಮ 
ಮರಳಿ ಬಾರನು ಸುಲಭನಲ್ಪವಮ್ಮಾ ॥ 


ಮಂಗಂದೆ ನಾನಿವನೊಳು ಸೋತಿಹಂದನರಿತಂ ತಾ 
ಬಗೆಗೆ ಬಂದಂತೆಲ್ಲ ಕಾಡುತಿಹನಮ್ಮ; 
ಹಗಲೆನ್ನದಿರಂಳೆನ್ನ ದಿವನ ಜಾನದೊಳಿರಂವೆ 


 ಜಗದವರ ಸರಿಯವರ ನಗುವ ಲೆಕ್ಕಿಸದೆ. 


ಈಗ, ಅರೆಗಳಿಗೆಗೆ, ಬೇಗ ಬರಂವೆನು ಎಂದು 
ಹೋಗಿ ಮಾಸಗಳೆರಡಂ ಕಳೆದಂವಮ್ಮಾ ; 

ಆಗ ಹೋದವ ತಿರುಗಿ ಈಗ ಮೊಗದೋರಿಹನಂ 
ಈಗ ಹೋದೊಡೆ ಇನ್ನು ಬಾರನಮ್ಮ. 


ಒಂದಂ ದಿನ ದೂತಿಯಿವ ಬಹನೆಂದಂ ಹೇಳಿರಲಂ 
ಗಂಧ ಹೂವುಪಹಾರವಣಿಗೊಳಿಸಿದೆ , 
ಚೆಂದದಲಿ ವೀಣೆಯಂನಂ ಶ್ರಾತಿಗೈದು ಕಾದಿದ್ದೆ 
ನಿಂದಲಂಕಾರದಲಿ ಬಾಗಿಲೊಳಗೆ. 


ಅಂದಂ ಬೆಳಗಾಡಿದ್ದ ಮಾತು ಅಂದೇ ಆಯ್ತು 
ಹೊಂದಿದಾಸೆಯದೆಲ್ಲ ಭಂಗವಾಯ್ತೂ 
ಇಂದಿವನು ನೆವಹೇಳಿ ಹೋದೊಡಾನುಳಿದಿರೆನಂ 
ನೊಂದಂ ಬಳಲಿದೆನೆನಿತೊ ಸೈಸೆನಿನ್ನು. 


43 


ಮಧುಮಾಸ 


ಮಲಯಮಾರುತ 


ಮಧುಮಾಸ ಬಂದಿಹುದು ಮಧುಕರಿಗಳೇ ಬನ್ನಿ, 
ಮಧಂರತರ ಗೀತಗಳಿನಾವು ನಲಿವ ॥ 
ಹೃದಯದಾಸೆಗಳೆಲ್ಲ ಫಲಿತವಾಗುವ ಕಾಲ 
ಮೃದಂ ಹೃದಯ ಕುಸುಮಗಳು ಅರಳ್ವ ಕಾಲ ॥ 


ವಂಳೆಗಾಲ ಹಿಮಗಾಲ ಚಳಿಗಾಲ ಹೋಗಿಹವು 
ತಳಿರ್ಗಾಲ ಬೆಳೆಗಾಲ ಫಲಗಾಲ ಬಹವು 

ಇಳೆಯ ವಿಭವಗಳೆಲ್ಲ ಮೊಳೆತು ಬೆಳೆಯಂವುವೆಂದಂ 
ಹೊಳೆ ಹೊಳೆದು ಹೊತ್ತರೆಯ ರವಿಯಂ ಹೇಳಂವನಂ. 


ಎಲ್ಲ ತರುಗಳು ತಳಿರ್ವ ಮುನ್ನವೇ ತಳಿರ್ವಿಡಿದ 
ಬಿಲ್ಪ ಬೇಲ ತಮಾಲ ಮೊದಲೆ ಬಂದು 
ಎಲ್ಲವನು ಆಳ್ರರಸು ವಸಂತನೆಂದುಸಿರುತಿವೆ 

ಎಲ್ಲ ಪರಿ ಜೀವನವು ಹೊಸತಪ್ಪುದೆಂದು. 

ಹುಲ್ಲ ರಿಯ ಶಿರದಲ್ಲಿ ಮಾಂದಳಿರ ತಳದಲ್ಲಿ 
ಮೊಲ್ಲೆ ಮಲ್ಲಿಗೆ ತೆರೆದಂ ಬಿರಿಯುತಿರುವಲ್ಲಿ 
ಚೆಲ್ವ ಹಸುರ್ಗೊನೆಯಲ್ಲಿ ನೆಲ್ಲಹೊನ್ನೆ ನೆಯಲ್ಲಿ 
ಚೆಲ್ಲಿಹವು ಇಬ್ಬನಿಯ ಮುತ್ತುಗಳಿವಿಲ್ಲಿ. 


14 


ಗೀತಗಳು 


ಮೋಡಗಳು ನೇಮಂದಿಂ ಶುಭ್ರವಸನವನುಟ್ಟು 
ಮೂಡುತಿಹ ಸೂರ್ಯನಿಗೆ ಅರ್ಥ್ಯವಿತ್ತು 
ಮೂಡಣಾಗಸದೊಳಾಸನವ ರಚಿಸುತ್ತೆ 


ನೀಡಂತಿವೆ ತನಂಗಳನ್ನಾತ್ಮಕಾಣಿಕೆಯಾಗಿ. 


ಸುತ್ತ 

ಬೆಳಕ ಹರಿಯದ ಮಂನ್ನ ಮರದ ಮೇಲ್ಗೊನೆ, ಸೇರಿ 
ಎಳಬೆಳಕು /ಕಳೆಗಳನ್ನಿ ದಿರುಗೊಳಲೆಂದಂ 

ಕೊಳೆ ನಿದ್ರೆಯೊಳು ಕಾಲ ಕಳೆಯದೇಂಳಿರೆನಂತ್ತೆ 
ಬಳಗವನಂ ಕೋಗಿಲೆಯು ಕೂಗಿ ಕರೆಯಂತಿದೆ. 


ನಿಶಿಯೆಲ್ಲ ನೀರಧಿ ಯಭಂಗ ಶಾಂತಿಯೊಳಿದ್ದು 
ಮಸುಕು ಮುಂಜಾವದಲಿ ನಿದ್ರೆ ತಿಳಿದೆದ್ದು 
ಶಿಶುಗಳಹ ತೆರೆಗಳನು ದೆಸೆದೆಸೆಗೆ ಕಳುಹುತ್ತೆ 
ಹೊಸ ಸಖನು ಬರುತಿಹಂದ ಸಾರುತಿಹುದು. 


ಸರಯ ಸುಶಾಂತವಕ್ಸದಲಿ ಕಣ್ಮುಚ್ಚಿ, 
ಮರೆತು ವಿಶ್ರವಿಂಸಿದ್ದ ಕಮಲಿನಿಯಂ ತಾನಂ 
ದರಹಸಿತ ವದನದಿಂದಿನಿಯ ನರುಣತೆಯಾಂತಂ 
ದಳದೆರೆದಂ ಬಿರಿದರಳ್ಲು ಮೊರೆಯಂತಿಹಳಂ. 


45 


ನೀಣಾಗಾನ 


ಶ್ರೀರಂಜನಿ 
ಗಂಧರ್ವ ಗಾನಕಿದು ವಿಂಗಿಲೆನಿಸಿ ರಂಜಿಪ್ರದು 
ಚಂದದಿಂ ಗಾಂಧಾರ ನಂಡಿಯುತಿಹಂದು -- ॥ 
ತಂಬುರಿಯ ಇನಿನಾದದೊಡನೈಕ್ಕವೊಂದುತಲಿ 
ತಂಂಬಿದಾನಂದದಿಂ ಮೊಳಗಂತಿಹುದು ॥ 


ಎಳದಂಂಬಿ ಮಧುವಿಂಗೆ ಬಾಯಾರುತೈತಂದು 
ತಳಿತ ಮಾಮಂರನೇರಿ ಮೊರೆಯುಂವಂತೆ 
ಅಲರ ಪರಿಮಳವೆಳಸಿದೆಳಗಾಳಿ ಸುಳಿವಂತೆ 
ನಲವಿಂದ ಬಳಿವರುವ ಇನಿಯಳಂತೆ. 


ಬಳಿವಂದು.ನಗಂನಗಂತೆ ಮೊಗದಿ ಮೊಗವಿರಿಸುತ್ತೆ 
ನಲಿಯಂತುಲಿಯಂತಲಿರುವ ಹಸುಳೆವೋಲು 
ಸಂಳಿಗಾಳಿಯೊಡನಾಡಿ ವಿಹರಿಸುವ ಮಲ್ಲಿಗೆವೊ 
ಲೆಳಮಿಂಚಂ ಗಗನವನಂ ತಿವಿದಂ ಹೊಳೆವಂತೆ. 


ಮನದ ಸಂತಸವೇಗದೊಳಗೆದ್ದು ಮಂಳುಗಂತ್ತ 
ಲನಂನಯದಿ ರಸ ರಾಗ ಪೂರ್ಣವಾಗಿ 
ಹನಿಯೊಳಗೆ ದನಿ ಸೇರಿ ತನಿಗೊಂಡು ಮೆರೆವಂತೆ 
ಮನದಾಳವನ್ನಳೆದ ವಂನ ಸೋಲುವಂತೆ. 


46. 


ಗೀತಗಳು 


ನಾದದೇವನಂ ತಾನಂ ಸೇವೆಗೊಳ್ಳಲು ಬಂದು 
ಅದರದಿ ಗಾಯಕನ ಮೈಸೋಕುತಿಹನೊ ! 
ಮೇದಿನಿಯ ಸೌಂದರ್ಯ ಇಂಬುವೆತ್ತುದ ಕಂಡು 


ಸೋದರತೆಯಿಂ ದನಿಯ ಸೇರಿಸಂತ್ತಿಹನೊ. 


ನವಿಂಸುತ್ತೆ ಭ್ರವಿಂಸಂತ್ರೆ ಕ್ರಮದೊಳಾಕರ್ಷಿಸುತೆ 
ಗವಂಕ ಲಯ ತಾನಗಳಿನಾವರಿಸಂತಿಹುದು 
ಅಮಂರರನಂ ಗೆಲ್ಲೊಲಿಪ ಮೇಲ್ಲಾನ ತನತೆಂದು 
ಮಂವಂತೆಯಲಿ ದೆಸೆದೆಸೆಗೆ ಸಾರುತಿಹಂದು. 


ಹೊಸಪರಿಯ ಸೊಬಗೊಂದಂ ಹರಿದಂ ಬಂದಿಹಂದೆಂದಂ 
ವಿಂಸಂಪ ಕಳೆ ತಳೆದಿಳೆಯಂ ನಲಿಯಂತಿಹಂದು 
ರಸಭಾವದನಂಭವವು ಹೃದಯ ತಂತ್ರಿಯ ವಿಕಾಟೆ 
ಸರಸತವ ಭಾವದಲಿ ಅನುಸರಿಸಂತಿಹುದಂ. 


47 


ಹೇವುಂತ ಸಾಮ್ರಾಜ್ಯ 


ಸುತ್ತಣಾವರಣದಲಿ ಸೊಗವಿಲ್ಲ ನಗೆಯಿಲ್ಲ 
ಮುಂತ್ತಿಬಹ ಭ್ರಮರಿ ರಥಂಕಾರವಿಲ 
ಎತ್ತರಕೆ ಬೆಳೆದಿರುವ ವಿಧುರ ತರುಶಾಖೆಗಳೊ 
ಳೊಂದರೊಳು ಕಾಯಿಲ್ಲ ಹಣ್ಗಳಿಲ್ಲ 
ಹತ್ತಿರದ ಮರಗಳಿಂದುಲಿಯೆ ಕೋಗಿಲೆಯಿಲ್ಲ 
ಉತ್ತರವ ಮಾರುಸಿರೆ ಕುಸುವಂವಿಲ್ಲ 
ಎತ್ತೆತ್ತಲಿರಂತಿಹುದು ವಿಗತ ಸೌಂದರ್ಯಗಳ 
ನಿಟ್ಟುಸಿರು ಕರೆಯಂತಿಹ ಶೂನ್ಯಲೋಕ. 
'ಶಾರದದ ಶುಭ್ರಾಂಶುವಿಂದು ಕಳೆಗುಂದಿಹನು 
ನಭದ ತಾರೆಗಳೆಲ್ಲ ಮಲಿನವಾಗಿಹವು 
ಕಿರಣ ತೀಕ್ಷ್ಣತೆಯಿಂದ ಧರೆಯ ದಹಿಸುವ ಸೂರ್ಯ 
ಕುಳಿರ ಶರಘಾತದೊಳು ನೊಂದು ಕಂದಿಹನಂ 
ಸಂಜೆ ಹೊತ್ತರೆಗಳಲಿ ಮಂಜು ಮುಸುಕೆಲ್ಲವನಂ 
ಅಂಜಿಸುತ ಸಂಕೋಚಗೊಳಿಸುತಿಹಂದಂ 
ಪತ್ರಫಲ ಪತನದಿಂ ಬಂದ ರಿಕ್ತತೆಯಿಂದ 
ಶುಷ್ಕ ಪ್ರೇತಗಳಂತೆ ತರುಗಳಿಹವು. 
ವಸಂತದಂಜ್ವಲಕಾಂತಿ ಸಿಂಗರ ಬೆಡಂಗುಗಳು 
ಮಂಗಳದ ಗೀತಗಳು ಕಂಗಳುತ್ಸವವು 
ಸಂತಸದ ಕೂಟಗಳು ಕಂಗೊಳಿಪ ನೋಟಗಳು 
ಚೆಂಗುಡಿಗಳುಯ್ಯಲೆಗಳೆಲ್ಲ ಹೋಗಿಹವು. 


ಉಲಿವ ಗಿಳಿ ಕೋಗಿಲೆಗಳುಲ್ಲಾಸ ಮರೆಶಿಹೆವು 
ಮಲರ್ದಣ್ಣು ಬಾಣದೊಲು ತನುವ ಸೀಳುವುದಂ 
ಕುದಿವ ಪ್ರಾಯವು ಹೋಗಿ ಅದಿವರ್ಣಪ್ಪು ಬಂದಿಹಂದಂ 
ಮೊನೆಮಂಳ್ಗ ಳುಳಿದಿಹವು ಸಂಮರಾಜಿ ಹೋಗಿ. 


48 


ಸೂರ್ಯ 


ಮೋಹನ | 
ಕಾಲಕ್ಕೆ ಚಲನೆಯನ್ನಿತ್ತು ನಿರ್ಧರಿಪಾತ 
ಲೀಲೆವಿಂಗೆ ಖುತುಧರ್ಮ ನಡಸುವಾತ 
ಕಾಲಾಗ್ನಿರುದ್ರನ ಫಾಲದಲುರಿವಾತ 
ಮೂಲೋಕ ಸೌಂದರ್ಯ ಸೌಖ್ಯದಾತ. 


\ 


ಜಗದಂದಯಕಾರಣಗೆ ಕಣ್ಣಹೊಳಪಾಗಿರುತೆ 
ನಿಜಸತ್ವದಿಂ ಖಗಣ ನಲಿಸಿಹಾತ 
ಕರಸೂತ್ರದಿಂ ಪಿಡಿದು ಆಯುಂಗಳನೀಯಂತ್ರೆ 
ತ್ರಿಜಗಮಂಡಲಗಳಿಗೆ ಗತಿಯಿತ್ತಿಹಾತ. : 


ಒಂದೆಡೆಯೊಳೊಂದು ಪರಿಯೊಂದು ಕ್ಷಣ ನಿಲ್ಲದೆಯೆ 
ಒಂದು ಬಿಡದೆಲ್ಲವನು ಬೆಳಗುವಾತ, 

ಕುಂದದಿಹ ಶ್ರದ್ದೆಯಿಂ ದವಿಂತ ಸೌಹಾರ್ದದಿನ 
ನಂತ ಸಂಸಾರವನು ಹೊತ್ತಿಹಾತ. 


ಹಗಲಿತ್ತು ನಿಶಿಯಿತ್ತು ಮಾಸ ವರಂಷಗಳಿತ್ತು 
ವಿಂಗಿಲಾಗಿ ಸಂಜೆಯಂಪೆ ಸಂತಸಗಳಿತ್ತು | 
ಯಂಗಭಾಗ್ಯ ಹರಿವನ್ನ ಸಾವು ಬಾಳ್ಕೆಗಳಿತ್ತು` - 
ಬಗೆಯನಂದ್ದೀಪಿಸಂತೆ` ಜ್ವಲಿಸಂವಾತ. 


49 


ಪ್ರತಿಧ್ವನಿ 
ಕ ದೇಶಿ ತೋಡಿ 


ಕಡೆ ನುಡಿಯ ನುಡಿಯಂತಿದೆ ಮಾರುದನಿ ಮೊಳಗುತಿದೆ. 
ಆಲಿಸಾಲಿಸದನು! ॥ 


ಹೇಳಿದುದ ಹೇಳಂತಿದೆ  ಕೇಳಿದುದ ಕೇಳುತಿದೆ 
f ಆಲಿಸಾಲಿಸದನು ! ॥ 


ಪ್ರಶ್ನೆಯೆಂತಿದ್ದರಂತು ಬಹುದುತ್ತರವು 
ಪ್ರಶ್ನೆ ನಿಲ್ಲಲು ನಿಂತು ಮೌನವಾಗಿ ; ಆ 
ದರ್ಶ ರೂಪವನು ಪ್ರತಿಬಿಂಬಿಸುವವೋಲು 
ದಾರ್ಶನಿಕನೊರ್ವನೊಲು ಸತ್ಯವುಸಿರುವುದು. 


ಪ್ರಕಾಂಡ ಗಿರಿಸಾನು ತಿವಿತಿವಿದು ಬರುತಿಹುದು 
ಅಖಂಡ ವ್ಯಾಪ್ತಿಯ ತೋರಿ ಸುತ್ತಿಬಹುದು 
ಅಜಾಂಡ ಮಂಡಲ ಬಳಸಿ ಉತ್ತರವ ತರುವಂತೆ 
ನಿಜಾಂಶವುಸಿರುತಿಹ ಭೃತ್ಯನಂತೆ. 
ಭಾವದಂದ್ರೇಕದಾವೇಶದಲಿ ಕೂಗಿ 

ಕಾವ ದೇವನು ಒರ್ವನಿರ್ಪನೋ ಎನಲು. ` 
ಆವ ದೇವನು ಒರ್ವನಿರ್ಪನೋ ಎಂಬುದದು, 
ಕರಂಣಿಯೇನೆಂದೆನಲು ಖುಣಿಯೆಂಬುದು. 


ಜು AS MN 


ಜಿ ಸ್ನ | ಕ್ಮ 


ರಾಜನ ಮೃತ್ಯುಶಯ್ಯ 
ಯಮನ ಸದನಕೆ ಪೋಪಿಂದು ಭಯವಿದೇಕೆ? ಸ್‌ 
ಮನವೆ ನೀ ಹಿಂದೆಗೆವೆಯೇಕೆ? ಲ 
ಇನಿತಸಂತಂಖಿ ಯೇಕೆ ?— 
Ne 
ನಾಲ್ವರಿಗೆ ಅತಿಶಯಂದ ಬಾಳನೊಂದಿದ್ದೆ ಯೇ 
ಆಳ್ವರಸುತನಗಳಿಂ ಸುಖಿಸಿದ್ದೆ ಯೇ ॥ 


ವಿದ್ಯೆಗಳ ಕಲಿತಾಯ್ತು ವಿನಯವಾರ್ಜಿಸಿಯಾಯ್ತೂ 
ಬುದ್ದಿಗಳನರುಹಾಯದ್ತ ದಾನವಿತ್ತಾಯಂ್ರ 
ಯುದ್ಧರಂಗದಿ,ನಿಂದ ವೈರಿಗಳನೊರಸಾಯ್ತೂ 
ಉದ್ದತರ ಗರುವಗಳ ಮಂರಿದಂದಾಯ್ತ. 


ಸಾಕೆಂದು ತೋರುವಿನಮಾಭವದ ಸೌಖ್ಯಗಳ 
`ಲೋಗರಿಗೆ ಮೇಲಾಗಿ ಪಡೆದಿದ್ದೆಯೇ 
ಭೋಗದಾಸೆಗಳೆಲ್ಲ ಆರಿ ತೀರಿದುವೆಂದು 
ಹೋಗುಗಾಲದ ಬರವ ಬಯಸಿದ್ದೆಯೇ. ' 


ಧಮನಿಯೊಳಗಣ ರಕ್ತ ತಣ್ಬನೊಂದಿಹುದೀಗ ' 
ಮಮತೆ ಮಚ್ಚರದೆಲ್ಲ ಕುದಿಯಂ ಹೋಯ 
ಅವಿಂತ ವೃತ್ತಿಗಳಲ್ಲಿ ಮೊದಲೆ ಬೇಸರ ಬಂದು 
ಸ್ತಿವಿಂತದಲಿ ಈವರೆಗು ಮನವಿದ್ದಾದೇ. 


ಯೌವನವು ಉಡುಗಿಹಂದು ದಾಹಗಳಡಂಗಿಹವು 
ಯೌವನದ ಸಂಗಡಿಗರೆಲ್ಲ ತೀರಿಹರಂ; 

ಜವನ ಸೇವಕರಿಂದು ಕರೆಯೆ ಬಂದಿರುವಾಗ 
ಅವನಿಜೀವನದಾಸೆ ತೀರದಿಹುದೇ ! 


51 


ಯತುಗಳ ಹೇಳಿಕೆ 


| ಭೂಪಾಳಿ 
ಕರ್ತವ್ಯಕರ್ಮವಿದು, ನಿತ್ಯ ಕರ್ಮವಿದು 
ಸತ್ಯ ಸಂಕಲ್ಪನ ನಿತ್ಯ ನಿಯಮವಿದಂ  ॥ 


" ಮೊಳೆವುದನು, ಬಾಲ್ಯದಲಿ ಕಲಿತು ಬೆಳೆವುದನು, 
ಬೆಳೆದು ಫಲಗಳ ತಳೆದು ಸೇವೆಗೈವುದನು, 
ಫಲವಿತ್ತ ಬಳಿಕಂತೆ ಬಲಗುಂದಿ ಕಳೆಗಂಂದಿ 
ಕಳಿಕಳಿತು ಕೊಳೆಕೊಳೆತು ಅಳಿದು ಹೋಹುದನು, 


-- ಜೀವನದ ನಾಟ್ಯವನು, ಆಡಿತೋರಿರಿ' ಎನಲು 
“ ದೇವನಾಣತಿ” ಎಂದು ಬಾಗಿ ಹೊತ್ತಿಹೆವು 
ಕಾವಪಿತನವನಾವ ಕಾರ್ಯಸಾಧನೆಗೆಮ್ಮ 
ಜೀವನವ ಸಮೆದಿಂತು ಗೈದಿಹನೊ ಕಾಣೆವು. 


ಜೀವವಿತ್ತವನವನು ಜೀವ ನಡಸುವನವನಂ 
ಜೀವರಿಗೆ ಚೈತನ್ಯದಾತನವನಂ 

ಜೀವನದ ನಾವೆಯನು ನಡಸುವಂಬಿಗನವನಂ 
ಯಾವ ಪರಿಣಾಮಕೊ ಎಳೆಯಂತಿಹನು. 


ನಮಗಿತ್ತ ಕರ್ಮಗಳ ಆಚರಿಸುತಿಹೆವಾವು 
ಕ್ರಮವೇಕಿದಿಂತೇಕೆ ಎನ್ನಲಂಜುವೆವು 

ಭೂಮಿ ಹುಟ್ಟುವ ಮುನ್ನ ನಮಗಿತ್ತ ಆಜ್ಞಿಯಿಂದು 
ಅವನಿಗತಿ ಹರಿವನ್ನ ನಡಸಿಕೊಳ್ಳುವೆವು. 

ನಾಟಕದ ನಟರಂತೆ' ಪಾತ್ರಗಳ ವಹಿಸಿಹೆವು 

ನಾಟಕದ ಸೂತ್ರಗಳ `'ಹಿಡಿದಿರಂವನವನಂ 

ಆಟ ಮುಂಗಿಯುವವರೆಗಂ ನೋಟ ದಣಿಯಂವವರೆಗು 
ನಾಟ್ಯ ನಟರಾವುಗಳು ನೋಟ ತೋರುವೆವು. 


52 


BAR 
AN 1 
| ಫಿ 
ಮುಂಗಾರು | 
ಯೆಮನ್‌ \ \ } 
ಭೀಷಣ ವರ್ಷಧಾರೆ! ಕಾರ್ಮುಗಿಲ ಸಿಡಿರೋಷ್ಠ! ೫ ₹4 


ಬಗ್ಗಿ ತ್ರಿ ಯೊಡೆವಂತೆ ವಜ್ರ ನಿರ್ಪೋಷ! | ಸ್ಸ « ಸ ಲ್ಯ ಭಧ ೧೯ ಈ 
ಸ ಚೀಸಗೆಯ ತೇಜಃ ಪ್ರಭಾವದಿಂ ಬಸಿರ್ವೊತ್ತ : | 
ಶ್ರಾವಣದ ದಂರ್ದಮ್ಯ ಮೇಘಮಾಲೆ! 


ಸಾಗರ ನಿಗೂಢ ಗಹ್ವರಗಳಿಂದೆದ್ದು | 

ಗಿ ಸಂತತವಾಗಿ ಮದಮಾಂದ್ಯದಿಂದ 
ಕೂಗಿ ಭೋರಿಡುತಿರುವ ಬಿರುಗಾಳಿಗಳ್ಳೆರಸು 
ರೇಗಿ ರೌದ್ರದಿ ಕವಿದು ಸುರಿಯುತಿಹುದು. 


ಹೆಸರ್ಗೆ ಸಾರ್ಥಕ್ಕವನ್ನಿತ್ತ ಸೂರ್ಯನು ಅತ್ತ 
ಕಿಸುರುರದ ಕರ್ಬಸಿರ ಮರೆಯೊಳಿಹನತ್ತ 


., ಹೊತ್ತ ವರ್ಷದ ಭಾರವೆಳೆಯುತಿರಲೆಮ್ಮತ್ತ 


ಮತ್ತಗಜ ನಿಕುರುಂಬದಂತೆ ಬರುತಿಹುದು. 
ಏಂ ಭಯಂಕರ ಸೌಂದರ್ಯವೊ ಇದು ಕಾಣೆ 
ಕಂಗಳಲಿ ತಿವಿಯುತಿದೆ ಮಿಂಚಿ ಗುಡುಗುತಿದೆ ! 
ಭೂಮ ೦ತರಿಕ್ಷಗಳ ಬಲಿದೊಂದಗೈಯುತ್ತ 
ಭೂಮ್ಯಂತರಾಳಗಳ ಹೊಕ್ಕು ನಡುಗಿಸ ತ! 


53 


ಶಾಂತಿ 

. ಶಾಂತಿ ಮನಕಂದುಬಹುದಂದುಬಹುದು --॥ 
ನೆನಪಳಿಸಿ ಹೋಹಾಗ ಮನವು ಮನ್ನಿಸುವಾಗ 
ಜಗದ ಬಗುಳುವ ಬಾಯಿ ಮುಚ್ಚು ವಾಗ ॥ 


ಏಳ್ಗೆ ಯಲಿ ಬೀಳಿನಲಿ ನಾಲ್ಲೆಸೆಯ ಕಷ್ಟದಲಿ 
ಆಳ್ವರಸುತನದಲ್ಲಿ ಆಳುತನದಲ್ಲಿ 

ಕೀಳ್ಲನಂಗಳು ಸೇರಿ ದೂಷಿಸುವ ಕಾಲದಲಿ 
ಮೇಲ್ಮತಿಯ ಭಾವದಲಿ ಮನವು ನಿಲುವಂದು. 


ಹೆಣ್ಣ ಳೋರೋರ್ವರಲಿ ಸಹನೆ ಬರುವಂದು 
ಹೊನ್ನು ಹೆಣ್ಣ ಳಿಗಾಸೆ ತೊಲಗುವಂದು 
ಮಂಗಳಾಮಂಗಳದಿ ಸಮಭಾವ ಬರುವಂದು 
ಸಂಗ ಸೌಖ್ಯದ ದಾಹವಡಗುವಂದು. 


ಜಗವಿತ್ತುದನು ಕೊಂಡು ಜನ ತಂಷ್ಟಿವಡುವಂದಂ 
ಹಗೆಯ ಉತ್ಕರ್ಷೆಯಲಿ ನಲಿಯುವಂದು 

ಜಗದ ವೈರಗಳತ್ತ ಪ್ರತಿಚಿಂತನಗಳಿತ್ತ 

ಬಗೆಯ ಪಟದಿಂ ತೊಡೆದು ಹೋಗುವಂದು. 


ದುರ್ಮದದ ಹೆಮ್ಮೆಯಲಿ ಈಶ್ವರರು ನಾವೆಂಬ 
ಧರ್ಮಮರ್ಮಗಳೆಲ್ಲ ನಮ್ಮ ಸುಖವೆಂಬ 
ಬ್ರಹ್ಮಸೃಷ್ಟಿಯೊಳಾವು ಕೊನೆಮೆಟ್ಟಿಲವರೆಂಬ 
ಬ್ರಹ್ಮನಿಚ್ಛೆಯ ನಾವು ಬಲ್ಲೆವೆಂಬ, 

ನಮ್ಮ ಶಕ್ತಿಗಧೀನವಭ್ಯುದಯ ಪತನಗಳು 
ನಮ್ಮಧೀನದೆ ದಾಸಿ ಪ್ರಕೃತಿಯೆಂಬ 

ನಮ್ಮ ಸಿದ್ಧಾಂತಗಳೆ ನಿತ್ಯಸತ್ಯಗಳೆಂಬ 
ನಮ್ಮಸತ್ವದ ತರ್ಕ ಉರುಳಿಬೀಳ್ದಂದು. 


54 


ಪ್ರಿಯರು 
ಮಾಂಡು 
ಎನ್ನರಸಿ ನೀನಲ್ಲಿ - 
ನಿನ್ನರಸಿ ನಾನಲ್ಲಿ 
ಚೆನ್ನರಸಿ ನೀನಿರುವೆ 
ಎನ್ನೊಲುವೆಂ ರಾಜ್ಯದಲ್ಲಿ. 


ತಣ್ಣಿಶಿಯ ದೆಸೆಯಲ್ಲಿ 
ತಿಂಗಳಿನ ಬೆಳಕಲ್ಲಿ 

ಸಂಪಗೆಯ ತಳದಲ್ಲಿ 
ತಂಗಾಳಿಯೊಯ್ಯನೆ ಬೀಸುವಲ್ಲಿ. 


' ಎಲೆವೊಲಾನಿದ್ದಂದು 
ಹೂವಿನೊಲು ನೀನಿದೆ 
ಸಂಮದೊಲಾನಿರುತಿರಲಂ 
ನೀನಂ ಪರಿಮಳವು; 


'ಫಲದೊಲಾನಿರುವಂದು 

ಸವಿಯವೊಲು ನೀನಿರುವೆ 
ಎನ್ನ ಹೃದಯವು ನೀನಂ 
ನಿನ್ನ ನಲ್ವನೆಯಂ ನಾನು, 


53 


ಗೀತಗಳು 


ನಿನ್ನ ಕಣ್‌ ಹೊಳಪಿನಲಿ, 
ಸ್ನೇಹದಲಿ ಪ್ರೇಮದಲಿ, 
ನಿನ್ನ ಕಣ್ವಲಯಗಳ 
ಜ್ವಲಿಪ ಜೊನ್ನದಲಿ, 


ಎನ್ನ ಪ್ರಾಣದ ಪುರುಳ 
ಎನ್ನ ಜೀವನ ರಂಚಿಯ 

ಎನ್ನ ಗರಿವೆಂಯ ತೆನೆಯ 
ಕಾಣುತಿಹೆ ಸಂಖವ. 


56 


Ce ಲ ಫ್‌ NY Nei af CO ಇರಾವನ 


Kb Sead ಎ ಗ ಸ 


ವೀಣೆ ಶೇಷಣ್ಣನವರು 
ಶ್ರೀಮಾನ್‌ ಶ್ರೆ. ನೆಂಕಟಿಸ ನವರ ಕೃತಿ 


ಕೃತಿ 


ಅವರ 


ಇ 
ಚಿ 
2 
6 
3 
7 
1 
ಗೆ 


ಈ 


ನನ್ನ ನಿನ್ನ ಕಾರ್ಯಗಳು 
ಕಾರ್ಯಗಳನಂ ಕೊಂಡು ಯತ್ನಗೈವುದೆನ್ನದಂ 
ಪ್ರಯತ್ನಗಳನು ಸಫಲಗೊಳಿಪ ಭಾರ ನಿನ್ನದಂ. 


'ಹೊಸತ ಸೃಜಿಸಿ ಬಲಗಳೀವ ಕ್ರಿಯೆಯು ನಿನ್ನದು 
ಒಸೆದು ಕೊಂಡು ಸಾಧಿಸಂವ ಕ್ರಿಯೆಯು ನನ್ನದು. 


ಮನದ ಶಕಂತಿ ಕೈಯ ಕುಶಲವೆಲ್ಲ ನಿನ್ನದು 
ಘನತೆಯಾಸೆ ಮಾಳ್ಬ ಕರ್ಮವಿವುಗಳೆನ್ನವು. 


ಕರಣಗಳನಂ ಶುದ್ಧಗೊಳಿಪ ಪಾಲು ನಿನ್ನದು, ಆ 
ಕರಣಗಳು ಹೂಡಿ ಪಡೆವ ಫಲಗಳೆನ್ನವು. 


ವಿವಿಧ ವಸ್ತುಗುಣದ ಜ್ಞಾನ ದಾನ ನಿನ್ನದು 
ವಿವಿಧ ವಿಧದಿ ಹಿತವ ಗಳಿಪ ಕರ್ಮವೆನ್ನದು. 


ಮಂಕೆ ಬಂದ ಕೊಂಕು ಪರಿಯೊಳೆಂತೊ ಗೈವೆವು 
ಮರಳಿ ಎಧಿಯನೊಂದ ಶಪಿಸಿ ಬಳಲುತಿರುವೆವು. 


x ೫ * 


ಹಾರಲೆಂದಂ ಪಕ್ಷಿಗಳಿಗೆ ಗರಿಗಳಿತ್ತೆ ನೀ 
ಹಾರದೆಯೇ ಬರಿದೆ ಚೀರೆ ದೋಷವಾರದೋ ! 


57 


ಏಳಿ 


ಹಂಸಧ ನಿ 
ರೋದಿಸಿದರೇನಂ ಫಲವೇಳಿರೇಳಿರಿ ಸಖರೆ 
ಸಾಧಿಸುವ ಜನತೆಯ ಜಯವ ಮಂಗಳವ 
ಹೋದಂದು ಹೋಗಲೇಳಿರದಕೇಕೆ ಬರಿ ಚಿಂತೆ 
ಆದಂದಾಗಲಿಯೇಳಿ ಭಯವದೇಕೆ? 


ನಾವು ಗೈಯದೊಡಿನ್ನಾರು ಗೈವರು ಕಾರ್ಯ 
ನಾವು ನಿಲ್ಲದೊಡಾರು ಮಂದೆ ನಿಲಂವವರು 
ನಾವು ದೇಶದ ಯಶದ ಮಂದಿರಕೆ ತಳಪಾಯ 
ನಾವು ನಾಳಿನ ಮಾನ ಕಾಯ್ದ ಭಟರು. 


ಹುಟ್ಟಿಸಿದ ದೇವನೆಂತೊ ಪೊರೆಯಂವನೆಂಬ 
ಕಷ್ಟಗಳನಿತ್ತವನೆ ಪರಿಹರಿಪನೆಂಬ 
ಸೃಷ್ಟಿಸಮಯದಿ ಬರೆದ ಹಣೆಯಬರಹವಿದೆಂಬ 
ನಷ್ಟಸತ್ತ್ವರ ತತ್ತ್ವ ದೂಡಿಬಿಡಿರೇಳಿ. 

ಅಜ್ಜಾ ನ ತಿವಿಂರವನಂ ಹೋಗಲಾಡಿಸಿರೇಳಿ 
ಸುಜ್ಞಾನ ದೀಪಗಳ ಬೆಳಗಿರೇಳಿ 

ಸಜ್ಜ ನರ ದುರ್ಬಲರ ಪಕ್ಷವನು ವಹಿಸಂತ್ರೆ 
ದುರ್ಜನದ ದಂರ್ಮದವ ವಂರಿಯಿರೇಳಿ. 


~~ 


58 


ಗೀತಗಳು 


ನಮ್ಮ ಹಿರಿಯರ ಧರ್ಮ ನಮ್ಮ ಕಾಲದ ಕರ್ಮ 
ನಮ್ಮ ಭಾರತಭೂಮಿ ದಿವ್ಯ ಮರ್ವ 
ನಮ್ಮ ಸಂಕಲ್ಪಗಳ ಸಂಪೂರ್ಣ ಲಕ್ಷ ಗಳ 
ಒಮ್ಮನದ ಯತ್ಸಗಳನರುಹಿರೇಳಿ. 


ಹಂದೆತನವಲಸತನದಿಂದ ಬಿಡುಗಡೆಯೊಂದಿ 
ಅಂದಂದಿನಪಮಾನ ತೊಳೆಯಿರೇಳಿ 

ಇಂದು ನಿರ್ಭಯದಿಂದ ರಂಗದಲಿ ಕಾದಿದೊಡೆ 
'ಹಿಂದಿನಪಮಾನಗಳು ತೊಳೆವುವೇಳಿ. 


59 


ಪ್ರಾರ್ಥನೆ 
ತಿಳಿಗಾಳಿ ತೀಟದಲಿ 


ವಂಳೆಗಾಳಿ ಬಿರುಸಿನಲಿ 
ಬಿರುಗಾಳಿ ಬೀಸಿನಲಿ 


ಬರುವ ಮೂರುತಿಯೆ, 
ಚಲನೆಯನಂ ಬರಿಸಯ್ಯ 
ಹೃದಯ ನಿಂದಿಹುದು. 


ಸರದ ಕಲ್ಲೋಲದಲಿ 
ನದಿ ತರಂಗಗಳಲ್ಲಿ 
ಕಡಲ ನೊರೆ ತೆರೆಗಳಲಿ 


ಮೊರೆಔ ಮೂರುತಿಯೆ 
ಚೇತನವ ಬರಿಸಯ್ಯ 
ಉರಂಬು ಹೋಗಿಹುದಂ. 


ಚಿಗಂರು ಗೊಂಚಲಿನಿಂದ 
ಅರಳ್ವ ಹೂದಳದಿಂದ 
ಬಿರಿವ ಹಣ್‌ ಬೆಡಗಿಂದ 


ವೆಂರೆವ ಮೂರುತಿಯೆ 
ಚೆಲಂವ ನೀ ತಾರಯ್ಯ 
ಬಣ್ಣ ಗೆಟ್ಟಿಹೆನಂ. 


60 


ಗೀತಗಳು 


ಹಕ್ಕಿಯಿಂಚರದಲ್ಲಿ 
ಮಗುವ ತೊದಲುಲಿಯಲ್ಲಿ 
ಕೆಳೆಯ ನಗೆನುಡಿಯಲ್ಲಿ 


ನಲಿವ ಮೂರುತಿಯೆ 
ಸಂಖವುಸಿರೆಯೇನಯ್ಯ 2 
ಬಾಳು ಬೆಂದಿಹೆನು. | 


ಗಂಡುಗಿನಲಿ ಗುಡುಗುತ್ತೆ 
ಸಿಡಿಲಿನಲಿ ಸಿಡಿಯಂತ್ತೆ 
'ಮುಗಿಲ ರಥದಲಿ ನಡೆವ 


ಭೀಮ ಮೂರುತಿಯೆ 
ನಿನ್ನ ಅದಟಿನೊಳಿನಿಸ 
ಕೊಟ್ಟು ಹೋಗಯ್ಯ. 


ಹುಲ್ಲೆ ಗಣ್ಣು ಗಳಿಂದ 
ನಲ್ಮೆ ನೋಟಗಳಿಂದ 
ಗೆಲ್ವ ಕರುಣೆಗಳಿಂದ 


ಬೆಳೆವ ಮೂರುತಿಯೆ 
-.. ನಿನ್ನ ಕರುಣೆಯಿನೆನ್ನ 
; ತೊಳೆದು ಹೋಗಯ್ಯ. 


61 


ಗೀತಗಳು 


ಸತ್ವದಾವೇಶದಲಿ 

ಸತ್ಯ ದಾನಗಳಲ್ಲಿ 

ನಿತ್ಯ ತ್ಯಾಗಗಳಲ್ಲಿ 

ಬಲಿವ ಮೂರುತಿಯೆ 
ಬಲದ ಬೀಜವನೊಳಗೆ 
ಬಿತ್ತಿ ಹೋಗಯ್ಯ. 


ಸ್ಟೈರ್ಯದುತ್ಸವದಲ್ಲಿ 


ಧೈರ್ಯ ಸಂಭ್ರಮದಲ್ಲಿ 
ಶೌರ್ಯ ಸಂಧಾನದಲಿ 


ಸುಳಿವ ಮೂರುತಿಯೆ 
ಎದೆಯ ಸಂದೇಹಗಳ 
- ನಳಿಸಿ ಹೋಗಯ್ಯ. 


ಸಾಗರವ ತಾರೆಗಳ 
ಸೂರಿಯನ ಚಂದಿರನ 
ಮಾನವನ ಬಗೆಯೆದೆಯ 


- ಹಂದಿದ ದೇವತೆಯೆ 


ಹಿರಿಯ ಸಂದಣಿಯಲ್ಲಿ 
ಹೊಗಿಸಿ ಹೋಗಯ್ಯ. 


62 


ಗೀತಗಳು 


ಒಡಲ ಕಟ್ಟನಂ ಬಿಟ್ಟು 
ಭವಬಂಧವನು ನೀಗಿ 
ಏರುವಾತ್ಮದೊಳಡಗಿ 


ಪಾರ್ವ ಮೂರುತಿಯೆ | 


ಸದ್ಗತಿಯ ನೀಡಯ್ಯ : 
ನೀನೆ ಗತಿಯೆನಗೆ. 


62 


ಹರಹರ ನುಹಾದೇನ 
ಹರ ಹರ ಮಹಾದೇವ ಶಂಭೊ! 


ಬಾಲದಳದವರಾವು ಕಾಲಿಗೆರಗುವೆವು 
ಬಾಲಭಟರಾವುಗಳು ಹರಕೆ ಬೇಡುವೆವು. 


ಜಗದೆಲ್ಲ ಐಸಿರಿಗೆ ಈಶ್ವರನು ನೀನು 
ಜಗದೆಲ್ಲ ತಾಪಗಳ ಹರಿಸುವನು ನೀನು. 


ಸಜ್ಜನರ ಬಲಕೆಲ್ಲ ಮೂಲಕಾರಣನು 
೦ರ೯ನರ ಪಾಪಿಗಳ ಹಿಡಿದು ಶಿಕ್ಸಿಪನಂ. ` 


ಜನಪದಗಳೇಳುವುವು ನಿನ್ನೊಂದು ದಯದಿ 
ಜನತೆಗಳು ಕೂಲುವುವು ನಿನ್ನ ನಿರ್ದಯದಿ. 


ಎಲ್ಲ ಕೀರ್ತಿ ಸುಮಾನ ನಿನ್ನ ಕೃಪೆಯಿಂದ 


ಎಲ್ಲ ಸಿರಿ ಏಳ್ಗೆಗಳು ನಿನ್ನ ಸಂತಸವು. - 


ಪೌರುಷವು ಫಲಿಸುವುದೆ ನೀನು ಒಲಿಯದಿರೆ 
ವೀರ ಬಲ ಸಾಹಸಗಳುರುಳಿಬೀಳುವುವು. 


ತಾಪಸನೆ, ವೈರಾಗ್ಯಚಕ್ರವರ್ತಿ, 
ತಾಪಸರ ಮರ್ಮಗಳ ನರುಹು ನಮಗೆ. 


ಕದಲದಿಹ ಭಕ್ತಿಯನು, ನಂಬಿಕೆಯನು, 
ಕದಡದಿಹ ತಿಳಿಮನದ ನಿರ್ಮಲವನು, 


ಗೀತಗಳು 


 ಪರಹಿತವ ಚಿಂತಿಸೆ ವಿಶಾಲ ಬುದ್ಧಿಯನು 
ಪರಸೇವೆ ಗೈಯುತಿರಲಮಿತ ಶ್ರಬ್ಧಯನು, 


ಯಾವ ಸಮಯದಿ ಯಾರು ಸಾಹ್ಯ ಬೇಡಿದರೂ 
ನಾವೊಡನೆ ಸಿದ್ಧರಾಗಿರುವ ವೃತ್ತಿಯನು, 


ದೇವ, ನೀನೆಮಗಿತ್ತು ಕಾಯಬೇಕಯ್ಯ 
ನಾವು ನಿನ್ನನೆ ನಂಬಿ ಸೇವಿಸುತ್ತಿಹೆವು. 


ಬಲ ಮದಾಂಧರ ಮುಂದೆ ಬಾಗದೊಲು ಮಾಡು 
ಬಲದಲ್ಲಿ ಸಂಪದದಿ ವಿನಯವನು ನೀಡು. 


ಭೀಮಬಲವನು ನಮ್ಮ ಬಾಹುವಿಗೆ ಬರಿಸಂ 
ನಮ್ಮ ದಂಡದೊಳಿರಿಸು ಭೀಮ ಗದೆಯ. 


65 


ಭಾರತ ಜಗದಂಬಾ 


ಪೂರ್ವಿಕಲ್ಯಾಣಿ 
ಜಯ ಜಯ ಭಾರತ ಜಗದಂಬಾ 
ನಮಿಪೆವು ಕುವರರು ಹರಸಮ್ಮಾ--! 
ಹರಸುತೆ ರಂಗಕೆ ಕಳುಹಮ್ಮಾ 
ಧರೆಯೇ ನೋಡಲಿ ಅಚ್ಚ ರಿಯ ॥ 


ಗಡಿ ನಾಡಿನ ಗಿರಿ ದುರ್ಗದರು 
ಗಡಿ ಕಾಯುವ ಕಲಿ ಸಾಗರನು 
ಗೆಡೆ ತಳ ತಂತ್ರಕೆ ಸಿಂಹಳರು 

ಒಡೆಯಳನುಜ್ಜೆಗೆ ಕಾದಿಹರು. 


ಎಡಬಲದಲಿ ಭಟ ಕೋಟಿಗಳು 
ದೃಢ ಸಂಕಲ್ಪರು ನಿಂದಿಹರು 
ಬಿಡುಗಣ್ಣರ ಪಡೆ ನೋಡುತಿರೆ, 
ಪಡೆದಾಣತಿಯನು ನಡಸಲಿಕೆ. 


ಬೆಳ್ಗೊ ಡೆ ಚಾಮರ ಸೇವೆಗಳು 
ಎಲ್ಲೆಡೆ ಮಂಗಳ ಘೋಷಗಳು 
ಚೆಲ್ವ ಸುಸಜ್ಜಿತ ಮಂಟಪದಿ 

ಫುಲ್ಲನಯನೆ, ಅಣಿಯಾಗಿಹವು. 


66 


ಗೀತಗಳು 


ತನು ಮನ ಧನ ಕಾಣಿಕೆಗಳನು 
ಘನತರ ಪ್ರೇಮದುತ್ಸಾಹವನು 
ಜನನಿ, ನಿನ್ನಯ ಯಶ ಬೆಳಗಲಿಕೆ 
ನಿನಗೆಂದರ್ಪಿಸೆ ತಂದಿಹೆವು. 


ನಿಡುತೋಳ ಬಲ ನೂರ್ಮಡಿಯಪ್ಪುದು 
ನುಡಿ ತಾಯೆ, ನಿನ್ನಯ ನುಡಿ ಬಲದಿ 
ನುಡಿಯ ಮಧುರತಾನ ಹೃದಯವನು 
ನುಡಿಸಿ ಸಂಜೀವನವೆರೆಯುವುದು. 


ಧ್ವಜವ ನಡುವರತ್ತ ನೋಡಮ್ಮ 
ದ್ವಿಜರ ಮಂತ್ರದ ಮೇಲೇರಿಸುತೆ 
ಧ್ವಜದ ಗೌರವ ಚಿರ ಕಾಯಲ್ಕೆ 
ನಿಜ ದೀಕ್ಷಿತರಾವು ನಿಂದಿಹೆವು. 


67 


ದುಂದುಭಿ 


ಮೊಳಗು |! ಮೊಳಗು ದುಂದುಭಿಯೆ | 
ನಿದ್ರೆ ಸಾಕಿನ್ನೇಳಿರೆಂದು ಎಚ್ಚರಿಸು--॥ 


ಎಲ್ಲಿದ್ದದವರನಲ್ಲೆ ಸಿದ್ದರಾಗಲು ಹೇಳು 
ಕಾಳೆಗಕೆ ಸಾಧನಕೆ ಅನುವಾಗಿರೆಂದು 
ದೇಶಕ್ಕೆ ಕೀರುತಿಗೆ ಮಡದಿ ಮಕ್ಕಳಿಗಾಗಿ 
ಕಾದಲಿಕೆ ಮನೆಮಠದ ಸ್ವಾತಂತ್ರ್ಯಕೆ. 


ಅಲಸತನ ಸಾಕೆಂದು ಚೀರಿ ಹೇಳು 
ಅಣಕಿಸುವ ನಿರ್ಭಾಗ್ಯರರಿಯೆ ಹೇಳು 
ಬೇರೆಲ್ಲ ಕೂಗು ಕರೆಯಧಿಕಾರ ನಿಲಲೆಂದು 
ತಾರಸರದಲಿ ಕೊರಲನೆತ್ತಿ ಹೇಳು. 


ಮರೆವು ಮತ್ಸರಗಳಿಗೆ ವಿಪರೀತ ಮತಿಗಳಿಗೆ 
ಕುಹಕ ವಿಮುಖತೆಗಳಿಗೆ ಸಮಯವಿಲ್ಲೆನ್ನು ; 
ಕರೆಯುವರು ತಾಯಿಯರು ದೇವ ದೇವಿಯರೆಲ್ಲ 
ಹಿಂದೆ ಸೆಣಸಿದರೆಲ್ಲ, ಮುಂದೆ ಹಂಟ್ಟುವರೂ. 


ಕರ್ತವ್ಯ ಕರೆಯುವುದು ಏಳಿರೆನ್ನು 
ಶಿಶುಗಳಿಹ ತೊಟ್ಟಿಲನು ಕಾಯಿರೆನ್ನು 
ಅಬಲೆವೆಂಡಿರ ತಾಳಿ ಸತಿತನಗಳನ್ನು-- 
ಕೆರಳಿಸೆಬ್ಬಸು ಹೋಗು ಸತ್ವಗಳನು. 


68 


ಗೀತಗಳು 


ಭಾರತರ ಧಮನಿಯಲಿ ಬಿಸಿರಕುತ ಕುದಿಸುತ್ತೆ 

ಅಭಿಮಾನಗಳ ಹೊಮ್ಮು ಹರಿಸು ಹೋಗು 
| ಹುರಿಪಿಂದ ಕೆಚ್ಚಿ ೦ದಉರ್ಕಿಂದ ಸೊರ್ಕಿಂದ 
ನರ ನಾಡಿ ಹುರಿಗೊಂಡು ಬಿಗುಪೊಂದುವಂತೆ. 


ನಮ್ಮ ನಾಡಿನ ಚರಿತೆ ದ್ರೋಹಗಳ ಕಥೆಯಾಯ್ತು 
ಬಲುಕಾಲ ಬೀಳಾಯ್ತು ಹೇಡಿತನವಾಯ್ತು 
ಹೊಲೆದಾಸ್ಯ ಪರತಂತ್ರ ತಿರುಕತನವಾಯ್ತು 
ಹಲಕಾಲ ಮಣ್ಮ್ಳುಕ್ಕಿ ಕೂಲಿದ್ದುದಾಯ್ತು. 


ನಿನ್ನ ದನಿ ಕೇಳಿದವರೆಲ್ಲಿದ್ದರವರಲ್ಲಿ 
ಕನಲೆದ್ದು ಹೊಸ ದೀಕ್ಷೆ ಕೊಳ್ಳುವಂತೆ 
ಕೂಲಿರುವ ಬಾಳನ್ನು ಮೇಲೆತ್ತಿ ನಿಲಿಪಂತೆ 
ನಾಳಿನೇಳ್ಲೆಯ ಚರಿತೆ ರಚಿಸುವಂತೆ. 


ಗುಂಡುಗಳ ಮಳೆಯಲ್ಲಿ ರಣಭೇರಿ ಹುಯಿಲಲ್ಲಿ 
ನೊಂದವರ ಸಾಯುವರ ನರಳಾಟದಲ್ಲಿ | 
ಇಂದು ತನುವನು ತೆತ್ತು ಕಾದುವರ ಸತ್ವಗಳು 
ಉಳಿದರೆಲ್ಲರ ದೃಢವ ಹೊಕ್ಕು ಬಲಿಪಂತೆ. 


ರಣದಲ್ಲಿ ನಡಂಗಟ್ಟಿ ಹಿಮ್ಮೆಟ್ಟದೊಡಲೊಡ್ಡಿ 
ಯತ್ನದಲಿ ಬಲು ಬಳಲಿ ಮನ ತಗ್ಗಿದವರ 
ಎದೆಯಲ್ಲಿ ಹೊಸ ಗಂಡು ವೀರ ಚೈತನ್ಯಗಳು 
ನಿನ್ನಮೃತವಾಣಿಯಿಂ ತುಂಬುವಂತೆ. 


69 


ಗೀತಗಳು 


_ 


ನಮ್ಮ ಒಲುಮೆಯ ನಾಡು ನಮ್ಮ ಬೆಡಗಿನ ಬೀಡು 
ನಮ್ಮೆಲ್ಲ ಪುಣ್ಯಗಳ ಮಂಗಳದ ಬೀಡು 

ನಮಗೆ ಜೀವವನೆರೆದು ಬಾಳಿಸಿರುವೀ ನಾಡು 
ಧೀರರಜಿತರ ಸಗ್ಗವಾಗುವಂತೆ. 


ಈ ನಾಡ ಜಸವಿನ್ನು ದಿನ ದಿನಕೆ ಬೆಳೆವಂತೆ 
ದಿನದಿನಕೆ ಹೊಸಮೆರುಗು ವಿಭವಗಳಲಿ 
ದಿನದಿನವು ಸಾಧನದಿ ಮಿಕ್ಕವರ ಮೇಲಾಗಿ 
ಮೊದಲಿಗರು ನಾವಾಗಿ ನಿಲ್ಲುವಂತೆ. 


70 


ಸಾಂತ್ರನ 


ದೇಶಿ 
`` €ಂದಿನಿನಿಸೀಗಿಂಗೆ ಹಿರಿದಾಗಿ ಕಾಣುವುದು 
( ನಾಳಿನದು ಆಗಿಂಗೆ ಸೈಸಲಸದಳವು 
ಹಿಂದೆ ಆದುದು ಎಲ್ಲ ಬಂದು ಹೋದುವವೆಲ್ಲ 
ಇಂದು ಯೋಚಿಸಲೊಂದು ಕ್ರಮದೊಳಾಗಿಹವು. 


ಒಂದು ತೀರಲು ಇನ್ನೊಂದು ದುರ್ಭರ ಶೋಕ 
ಬಂದು ಹೃದಯವನಿರಿದು ತಿನ್ನುತಿರುವಾಗ 
ಮಂದಮತಿಗೇನೊಂದು ಗೋಚರಿಸದಾಯ್ತಂದು 
ಮುಂದಿನಾ ಯೋಚನೆಯೆ ಹಾಯದಾಯ್ತು. 


ಅಂದಿನಂತೆಯೆ ಇಂದು ಮುಂದು ಕಾಣಿಸದಿಹುದು 
ಭಂಗ ಜೀವದ ಭಯವು ನಿಂದು ಕಾಡುವುದು 
ಎಂದಿನಂತೆಯೆ ಮನವು ಅಂಜಿ ಹಿಂಜರಿವೀಗ 
ಹಿಂದಣದರರಿವೊಂದು ಮಾತ್ರ ಕಾಯುವುದು. 


ಕುಳಿತಲ್ಲಿ ಕೂಡಿಸದೆ ನಿಂತಲ್ಲಿ ನಿಲ್ಲಿಸದೆ 

ನಡೆ, ನಿಲಲ್‌ ಬೇಡೆಂದು ಮುಂದೆ ನಡಸುವುದು 
ಪೊಡವಿಗತಿಗೀ ನಿನ್ನ ಅಡಿಯ ಗತಿಯನುವಡಿಸು 
ತಡೆಮಾಡದಿರು ಸಾಗು ಎಲ್ಲ ಸರಿಯಹುದು. 


71 


ಗೀತಗಳು 


ವಿಶ್ವ ಸ ಸಂಸಾರದೊಳು ನಿನ್ನಂಶವೆನಿಸರದು 
ಶ್ಚ ಯವು, ನಿನ್ನಿ ವ 
ಸತ್ಸೇವೆ ಯಿಂದವನನೊಲಿಪ ಯತ್ನಗಳೆಲ್ಲ 

ವಿಶ್ವ ಸಂಕಲ್ಪದಲಿ ಪೂರ್ಣಗೊಳ್ಳು ಪವ 


ಸ್ಯ 


ಇಂದು ಕಾಣದ ದಾರಿ ಮುಂದೆ ಕಾಣುವುದೇನೊ 
ಅಂದು ಕರುಣೆಗಳನ್ನು ಅಳೆಯಬಹುದೇನೊ 
ಇಂದಿನಂತೆಯೆ ಮುಂದು ಕ್ರಮವು ತೋರುವುದೇನೊ 
ಇಂದಿನದೆ ಹಿರಿದೇನು?--ನಾಳೆ ತಿಳಿಸುವುದು. 


72 


ಸೆ ್ಸೀಹ 
ದೇಶಿ 
ಸ್ಪರ್ಗದೊಳಗೀ ಸ್ನೇಹ ದೊರೆವುದೇನು? 
ಈ ಪರಿಯ ಸೌಹಾರ್ದ ಕೆಳೆಯ ವೈಭವವು? 


ಇಲ್ಲದಿರೆ ನನಗಿಲ್ಲೆ ನೂರು ಜನ್ಮ] ಗಳಿರಲಿ 
ಎಲ್ಲ ಪರಿ ಮಮತೆಗಳಸತ್ಯಜೀವನವು ! 


ನಿತ್ಯ ಸಂತೋಷದಲಿ ಅಮೃತಪಾನಗಳಲ್ಲಿ 
ನಿತ್ಯ ನಿಶ್ಚಿ ೦ತತೆಯ ಶಾಂತಿಸೌಖ್ಯ ದಲಿ 
ಮರ್ತೃಲೋಕ ದಶಾಂತ ಲಹರಿ ಬುದ್ಧುದದಲ್ಲಿ 
ಎತ್ತಲಿಹುದೇಳೆಮ್ಮಪೂರ್ಣತೆಗೆ ನೆಲೆಯು? 


ಇಹದಲ್ಲಿ ಇಹುದೆಲ್ಲ ನಮ್ಮವೊಲೆ ಇರ್ದಪುದು 
ನಮ್ಮವೊಲೆ ಕ್ಷಣಕಾಲವಾಳಿ ಬಾಳುವುದು 
ನಮ್ಮವೊಲೆ ಸುಖದಲ್ಲಿ ದುಃಖದಲಿ ಮೂಯುತ್ತೆ 
ನಮ್ಮವೊಲೆ ಭ್ರಮೆಗಳನು ಬಾಚಿ ತಬ್ಬಿಹುದು. 


ಇರದಿರುವ ಬೆರೊಂದನನವರತವರಸುತ್ತೆ 
ತೆರತೆರದಿ ಹೊಯ್ದಾಡಿ ಭಂಗವಡೆಯುವೆವು 
ಮರಳಿ ಸನ್ನಾಹವನು ಗೈಸುವುದು ಮೋಹಿಪುದು 
ಬರಿ ಮಾಯೆಯೆಂದಿಹವ ದೂಡದಿರು ಮನವೆ. 


73 


ಗೀತಗಳು 
೨ 


ಮಾಯೆಯೇ ಸತ್ಯ ಮಾಯೆಯೇ ಸೌಂದರ್ಯ 
ಮಾಯೆಯೇ ಸಂಸಾರ ಸಾರ ಸರ್ವಸ್ವ 
ಮಾಯೆಯೇ ಅಖಿಳ ತಳಧರ್ಮದಾಧಾರ 
ಮಾಯೆಯೇ ಮಾನವನ ಮೂಲಬಲವು. 


ಈ ಮಾಯೆ ಬಯಲಲ್ಲಿ ಸಿಂಗರದ ಖನಿಯಿಹುದು 
ಬಳ್ಳಿಗಳು ಹುವ್ಬುಗಳು ಹಣ್ಣು ಪರಿಮಳವು. 

ಈ ಎಲ್ಲ ಹೂ ಹಣ್ಣು ಸವಿ ಕಾಂತಿಗಳ ಮೂರಿ 
ಬೆಳಗುತಿದೆಯೆಲ್ಲವನು ಸ್ನೇಹ ಸುಮವು. 


74 


| ಪರೀಕ್ರೈಯ ಸಮಯ 
ಸತ್ವವನು ಪರಿಕಿಸುವ ಸಮಯ ಬಂದಿಹುದು 
ಬಲ ಕುಶಲ ಸಾಹಸಗಳು ಇಹವೆ-ನೋಡು--॥ 
ಆರು ಯೋಜನ ನೀರ ನೀಸಿ ಬರಬಲ್ಯಾ 
ನೂರು ಮೈಲಿಯ ಓಟ ಓಡಬಲ್ಯಾ. 

ಮೇರು ಹಿಮಗಿರಿ ಶಿಖರವೇರಬಲ್ಮಾ 

ವೈರಿ ಶಿಬಿರದೊಳರಿಯ ಮುತ್ತಬಲ್ಯಾ. 


ಕಾಡುಕೋಣದಬೇಟೆಯಾಡಬಲ್ಕಾ 
ಕೋಡುಬಂಡೆಗಳೆತ್ತಿ ಬಿಸುಡಬಲ್ಯಾ. 


ಬೀಸು ಬಲೆಯಲಿ ಹುಲಿಯ ಹಿಡಿಯಬಲ್ಕಾ 
ಕೇಸರಿಯ ಕೆಣಕಿ ನೀ ಸೆಣಸಬಲ್ಯಾ. 

ದಂತಿ ಸಲಗನ ಹಿಡಿದು ಕಟ ಶಬಲ್ಯಾ 
ಪಂಥದಲಿ ಮಲ್ಲರನು ಮುರಿಯಬಲ್ಕಾ. 
ಕುಡಿಮಿಂಚಿನದಟಿಂದೆ ಇರಿಯಬಲ್ಯಾ 

ಸಿಡಿಲ ಸಮ್ಮುಖದಿ ನೀ ನಡುಗದಿರಬಲ್ಕಾ. 
ಉರಿವ ಪಾಳೆಯ ಹೊಕ್ಕು ಉಳಿಸಬಲ್ಯಾ 
ಉರಿವಗ್ಗಿಮುಖಿಯಲ್ಲಿ ದುಮಿಕಬಲ್ಯಾ. 
ಛತ್ರಪತಿಗಳ ವೈರ ಸಹಿಸಬಲ್ಕಾ 
ಕ್ಲಾತ್ರದೊಳು ನಿಂದವರ ಜಯಿಸಬಲ್ಯಾ. 


ಮೂರು ಲೋಕವು ಮಲೆತು ಕ್ರೋಧ ಬೆಳಸಿದರೂ 
ಸ್ಥ ೯ರ್ಯದಿಂದೊರ್ವನೇ ನಿಲಲುಬಲ್ಯಾ. 


ಗುಡುಗು ಗರ್ಜನೆಯಣಗೆ ಅಬ್ಬರಿಸಬಲ್ಯಾ 
ಬೆಡಗಿಂದ ಸ್ವರ್ಗವನು ಇಳಿಸಬಲ್ಯಾ. 


75 


ಶಿವರಾತ್ರಿ 


ವಸಂತ 
ಕಾಮನನು ಸುಟ್ಟವನು ಹುಟ್ಟಿದಾ ದಿನವಂತೆ 
ಕಾಮವನು ಸುಟ್ಟಿವನನರ್ಚಿಸುವ ಬಾ, ಬಾರ--॥ 
ಭೂಮಿ ಬರ್ದಿಲಗಳನು ಮಂಗಳದಿ ಮುಳುಗಿಸುತೆ, 
ಸಾಮಗಾನದಿ ನಲಿವನ--ನಾಟ್ಯವನು ಗೈವವನ ॥ 


ಭವದಘವ ಪರಿಹರಿಪ ವೀರನಂತೆ, ಭೆ } 
ರವನು, ಉರಿಗಂಗಳಿಂ ತಮವ ಸುಡುವನಂತೆ, 
ಜವನ ದಂಡಿಸುತಲೆಲ್ಲವನು ನಿಷ್ಕ್ಮುರದ 


ನವ ನಿಯಮ ಬಂಧನದಿ ಬಂಧಿಸುವನಂತೆ. 


ಊರವರು ದೇಗುಲಕೆ ಹೋಗಿ ಪೂಜಿಪರು 
ಊರ ಹೊರಗಣ ಬಯಲಿಗಾವು ಸಾರುವೆವು 
ಏರುದಾಣಕೆ ಹೋಗಿ ದೂರದಗ್ರವ ಸೇರಿ 
ಮೂರು ಲೋಕಗಳಂತಕನ ತ್ರ್ಯಂಬಕನ. 


ಗಂಗೆ ಜಲವಭಿಷೇಕಕಿಲ್ಲ; ಮೃ 
ದಂಗ ತಾಡನ ಮಂಗಳಾರತಿಗಳಿಲ್ಲ 
ಚಂದನಾಗರು ಬಿಲ್ವ ಕರ್ಪುರಗಳಿಲ್ಲ 
ತುಂಬೆವೂವಿನ ತುಂಬಿದಂಜಲಿಗಳಿಲ್ಲ. 


ಗೀತಗಳು . 


ತ್ಯಾಗವೇ ಭೋಗವೆಂದರುಹಿ ಕಾಯ್ದವನು 
ಸಾಗರದೊಲತಿಗೂಢ ಗಂಭೀರನಿವನು 
'ಭೋಗದೈ ಸಿರಿಯನರ್ಥಿಗಳಿಗೀಯುತ್ತೆ, ವಿ 
'ರಾಗದೇಕಾಂತ ನಿಶ್ಚಿ ೦ತೆಯಿಂದಿಹನು. 


ವರುಷಗಳು ಕಳೆಯುತಿರೆ ಕ್ಷೀಣಿಸುತೆ ನಶಿಸುತ್ತೆ 
ಧರೆಯ ಜೀವಿಗಳಲ್ಲ ಕೊಳವುವೆನುತೆ 
ಮರಣವೆಂಬುದ ಸೃಜಿಸಿ ಹೊಸಬಲವನೀಯುತ್ತೆ 
ನಿರತಿಶಯ ಸಮತೆಯಿಂದೆಮ್ಮ ಪೊರೆಯುವನು. 


ವರ ತಪೋನಿಷ್ಕನಿವನು ; ಅಖಿಲ ಲಯಕಾರಕನು 
ಮೆರೆವಹಂಕಾರಗಳ ಮುರಿದು ತೂರುವನು ; 
ಅರಿಭಯಂಕರನಿಹದ ಚಪಲ ಚಂಚಲತೆಗಳ 
ತಿರುಳಿಲ್ಲದಾ ತಿರುಕತನದಿರವ ತೋರುವನು. 


ಭಕ್ತರಿಗೆ ಸ್ವರ್ಗಸುಖವೀಯನಿವನು ; ವಿ 
ರಕ್ತಿಯಿಂದೆಲ್ಲವನು ಬಿಟ್ಟಲೆಯುತಿಹನು 
ಮುಕ್ತಿ ಕೇಳ್ಲೂಡೆ ಕೈವಲ್ಯ ತೋರುವನು 
»ಯುಕ್ತಿಯನು ಕೇಳ ನೀ ಶಿವನಚಲನು ! 


77 


ಕಾರಂಜಿಕೆಕೆ ದಾರಿ 


೧ 


ಹುಟ್ಟಿದೂರ ಮಮತೆಯಿಂದ 
ಬಿಟ್ಟುಹೋಗಲೊಂದು ವಾರ 
ಅಟ್ಟಿ ಬಂದು ನಿನ್ನ ಸ್ನೇಹ 

ಕೂಗಿ ಕರೆಯಿತು ; 
ಬಿಟ್ಟು ಇರಲು ಆರೆನೆಂದು 

ಬೇಡಿ ಕರೆಯಿತು. 


ನಮ್ಮ ಕೆಳೆಯತನವು ಮೊಳೆತು 
ಇಂದಿಗೆಂಟು ವರುಷವಾಯ್ತು 
ಅಂದಿನಿಂದಲಿಂದುವರೆಗು 
ಬೆಳೆದು ಬಂದಿತು ; 
ತಳಿತು ಹೂವ ತಳೆದು ಬೇಗ 
ಫಲಗಳಿತ್ತಿತು. 


ಎಂಟು ದಿನಗಳಗಲಿಕೆಯದು 
ಕಂಡಿತೊಂದು ಕಲ್ಪದಂತೆ 
ದೂರದೂರಿನಲ್ಲಿಯೊಡಲು 
ಮರಳಲೆಳಸಿತು ; 
ನಿನ್ನ ಬಳಿಯೊಳಿರಲು ಮನವು 
ತವಕಪಟ್ಟಿತು. 


78 


ಗೀತಗಳು 


ಹಗಲು ಇರುಳು ನಿನ್ನ ಧ್ಯಾನ 
ನಿನ್ನ ಚೆಲುವು ಜೊನ್ನ ಪಾನ .. 
ನಿನ್ನನಂತ ಪ್ರೇಮಗಾನ 
ವೆನ್ನ ಸೆಳೆವುವು; 
ಮಂತ್ರ, ಬೊಂಬೆಯೆಳೆಯುವಂತೆ 
ನನ್ನ ಸೆಳೆವುವು. 


ಸ 
ನನ್ನ ಕೆಲದಿ ನೀನು ಬೆಳೆದೆ 
ನಿನಗು ಮೇಲು ನಾನು ಬೆಳೆದೆ; 
ನಿನ್ನ ಏರು ಕಳೆಗಳನ್ನು 
ನಾನು ತಳೆದಿಹೆ ; 
ನನ್ನ ಬೆಳಸು ಹಣ್ಣುಗಳನು 
ನೀನು ಉಂಡಿಹೆ. 


ಎನಿತು ಸೊಗಸು ನೋಟಗಳನು 
ಎನಿತು ಸವಿಯ ಗಾನಗಳನು 
ಎನಿತು ಹರುಷ ಬಿನದಗಳನು 

ಬ _. ಬೀರಿ ನಲಿಸಿದೆ! 
ಮುಗುಳುನಗೆಯ ಸವಿಯ ಕೆನೆಯ 
ನೆರೆದು ಸಲಹಿದೆ ! 


79 


ಗೀತಗಳು 


ಎರಡು ಕೆಲದಿ ಹಸುರು, ಹೂವು, 
ಕೆರೆ ವನಂಗಳೆಲರು ಸೇವೆ, 
ಗಿರಿ ತರುಗಳ ಬೆಡಗು ಲೋಕ, 
ಕ ಹುಲು ಕಾವಲು ; 
ನೀರು ಧಾರೆ ಎರಚಿ ಸುರಿವ 
ಚಿಲುಮೆ ಸರಗಳು. 


ಎದುರಿಗಿಹವು, ನೇರವಾಗಿ 
ತೆರೆದ ನಿನ್ನ ಹೃದಯ ಪಥದಿ 
ತೋರಮುತ್ತಿನಂತೆ ಬೆಳಗಿ 
ಸಾಲು ದೀಪವು; 
ಗಿರಿಯು ಮುಗಿಲ ಮುಟ್ಟುವಲ್ಲಿ 
ಮಾಲೆ ದೀಪವು. 


ನಿನ್ನ ಕೆರೆಯ ಮಡಿಲಿನಲ್ಲಿ 

ಬಾನು ಇಳಿದುಬಂದು ನೆಲೆಸಿ, 

ನೀಲಿ ಉಡುಗೆ ತಾರೆ ತೊಡುಗೆ 
ತೊಡಿಸುತಿರುವುದು; 

ಬಾಲ ಶಶಿಯು ನಗುತೆ ಬಂದು 
ಆಡುತಿರುವನು. 


80 


ಗೀತಗಳು 


ಕೊಳದ ನೀಲಿಯಂಚಿನಲ್ಲಿ 
ತಿಳಿಯ ನೀರಿನಾಳದಲ್ಲಿ 
ಅಲೆಗಳೇಳಲಗ್ರದಲ್ಲಿ 
| ದಿವ್ಯ ಬಿಂಬವು; 
ಸಾಲು ನಿಂತ ದೀವಿಗೆಗಳ 
ಮುತ್ತಿನಾರತಿ. 


ಕೊಳದ ಹೃದಯದಲ್ಲಿ ಹುದುಗಿ 
ನಮಗೆ ತಿಳಿಯದಾಳದಿಂದ 
ಮಿರುಗಿ ಮಿರುಗಿ ತಾರೆ ಲೋಕ 
ಕರೆಯುತಿರುವುದು; 
ಉರಿಯನುಳಿದ ಬೆಳಕು ಲೋಕ 
ಸನ್ನೆ ಗೈವುದು. 


ಷ್ಠ 


ನಿನ್ನ ಚೆಲುವ ನೋಡಿ ನೋಡಿ 

ನಿನ್ನ ಒಲವನುಂಡು ಹಾಡಿ 

ನಿನ್ನ ಲತೆಗಳೊಡನೆ ಆಡಿ 

ಹಿಗ್ಗು ತಿರುವೆನು; 
ನಿನ್ನ ತಣ್ಣು ಶಾಂತಿ ಸವಿದು 
ಶಾಂತಿಗೊಳುವೆನು. 


81 


ಗೀತಗಳು 


ನಿಡುವಗಲಿನ ಬೆಳಕಿನಲ್ಲಿ 
ನಡು ನಿಶಿ ಬೆಳುದಿಂಗಳಲ್ಲಿ 
ಕರಿ ನಿಶಿ ಕಳ್ತಲೆಗಳಲ್ಲಿ 
ಕೊಳನ ನೋಡುತೆ, 
ಅಲ್ಲಿ ಜ್ವಲಿಸುತಿರುವ ಲೋಕ 
ಗಳಲಿ ಚರಿಸುವೆ. 


ಸುಳಿವ ಗಾಳಿ ಚಲನೆ ನಿಂತ 
ವಿಜನದೇಕಾಂತಗಳಲಿ 
ಬಳಲಿ ನಿನ್ನ ಸಂಗವರಸಿ 
ಮನವ ಹೇಳಲು, 
ಮನದ ಬೇಗೆ ಹರಿಸಿ ಹೊಸದು 
ಜೀವವುಸಿರುವೆ. 


೪ 


ನಿನಗೆ ಜೀವವಿಲ್ಲವೆಂದು 
ಹೇಳುವವರು ಮರುಳರಲ್ರೆ ! 
ನಿನ್ನ ಮಮತೆ ನಿನ್ನ ಸ್ನೇಹ 

ವದನು ತೋರವೆ ! 
ನರರು ನಂಬದಿದ್ದರೇನು 

ನಿಜವು ಅಳಿವುದೆ? 


82 


ಗೀತಗಳು 


ನನ್ನ ನಿನ್ನ ಇರ್ವರಲ್ಲಿ 
ಒಂದು ಜೀವದಾತ್ಮಭಾವ 
ಹೊಂದಿ ಬಲಿದ ಹೃದಯಭಾವ 
ಹರಿದು ಬರುತಿದೆ ; 
ಒಂದನಂತ ಪ್ರೇಮಭಾವ 
ಬೆರೆದು ಬರುತಿದೆ. 


ನನ್ನ ನೆನೆವ ಜನರು ಎಲ್ಲ 
ಹೋದಮೇಲು ಅಳಿದಮೇಲು, 
ನನ್ನದಿವುಗಳಂಬುವೆಲ್ಲ 
ಮಾಯವಾದರೂ 
ನನ್ನ ಉಸಿರು ನಿಂತಮೇಲು 
ನೀನು ಉಳಿಯುವೆ. 


ಆಗ ನಿನ್ನ ಕೆಳೆಯತನದ 

ಭಾಗ್ಯ ಭೋಗಿಸಿರುವ ನನ್ನ 

ಕೂಗಿ ಕರೆದು ಎಂದಿನಂತೆ 
ನೆನಸಿಕೊಳುವೆಯ ? 

ಈಗ ಪಟ್ಟ ವಿರಹವ್ಯಥೆಯ 

ಆಗ ಪಡುವೆಯ ? 


83 


ಜಿ ಇಂದು 


ಭರವ 
ರಸರಹಿತವಾಗಿಹುದು ಇಂದು ಜೀವನವು --॥ 
ಒಣಗಿದೆಳಗಾಯಿನೊಲು, 
ಅಳಿದನೆದೆಗೂಡಿನೊಲು, 
ಹಾಳು ತೋಟದ ತರುಗಳಾಲವಾಲದೊಲು ॥ 


ಮೆಲ್ಲೆಲರು ಸುಳಿಯುತಿರೆ ಅರಳಿ ಎಳಯೆಲೆಯು ತಾ 


ನುಲ್ಲಸದ ಸೊಂಪಿನಲಿ ಆಡಿ ನಲಿವಂತೆ 
ಚೆಲ್ವ ಕೆಂಪಿನ ರಾಗ ತಳೆದು ನಲಿಯುತಲಿದ್ದ | 
ನನ್ನ ಹೃತ್ಸಲ್ಲವವು ಬಾಡಿ ಬಿಳುಪಾಯ್ತು. 


ಚಿಂತಿಸುತ ಚಿಂತಿಸುತ ಹೋದ ಭಾಗ್ಯದ ನೆನಪು 
ಸಂತತವು ಮೇಲೆದ್ದು ಅಣಕಿಸುವುದು 
ಅಂತರಂಗವು ಕೊರಗಿ ಯಾತನೆಗಳನುಭವಿಸಿ 
ಚಿಂದಿ ಬಟ್ಟೆಯವೋಲು ಛಿದ್ರವಾಗಿಹುದು. 


ಹಿಂದೆ ಕಾಣುತಲಿದ್ದ ಸೊಬಗು ಗೋಚರಿಸದಿದೆ 
ಬೆಂದ ಮನದೀ ಪಾಳು ಒಂದೆ ಕಾಣುತಿದೆ 

ರೆಂಬೆ ಕೊಂಬೆಗಳೆಲ್ಲ ಮುರಿದೊಣಗಿ ನಿಂದಿರುವ 
ಮೊಂಡುಮರದೊಲು ಕಳೆದ ಕಥೆಯ ಹೇಳುತ್ತೆ. 


ಆ ಮೊಗವು ಆ ಚೆಲುವು ಆ ಬಲವು ಮೈಸಿರಿಯು 
ಆ ಮೊಗದ ಬಿಂಬದಿಂದುಗಿವ ಕಾಂತಿಗಳು 


ಏ ಮೊಗದಿ ಹೋದವೊ ಬಾಳು ಮರುಭೂಮಿಯೆನೆ 


ಈಗಳೆಲ್ಲವ ಸಹಿಸೆ ಸಹನೆಯೊಂದುಳಿಸಿ. 


84 


ತ ನೈನೇದ್ಯ 

ಭೈರವ 
ಮುರುಕು ಮನವಿದನೊಂದ ಹರಿದ ಹೃದಯವಿದೊಂದ 
ಪರಮ ಕರುಣಾಮೂರ್ತಿ ! ನಿನಗೆ ಅರ್ಪಿಸುವೆ -- । 
ಇದುವೆ ನೀನುಳಿಸಿರುವ ಸರ್ವ ಸಂಪದವೆನಗೆ 
ಇದ ನಿವೇದಿಪೆ ನಿನಗೆ ಕೊಂಡು ಸುಖಸಯ್ಯ ॥ 


ಪ್ರೇಮಮಯನೆಂದೆನಲು ಒಲಿವವೊಲು ಯತ್ನಿಸಿದೆ 
ಕಾಮಿಸಿದೆ ಶ್ರಮಿಸಿದೆ ಬರಿದೆ ಬಲು ಬಳಲ್ದೆ 
ಪ್ರೇಮಿಯೊ ಕ್ರೂರಿಯೊ ನೋಳ್ಪೆಯೋ ನೋಡೆಯೊ 
ಸಾವಧಾನದೊಳೆಲ್ಲೊ ಮಲಗಿ ನಿದ್ರಿಪೆಯೊ. 


ಆ ಗುಣವು ಈ ಗುಣವು ನಿನದೆಂದುಕೊಳ್ಳುತ್ತ 
ನೀ ಕರುಣಿ ಕಾವನೆಂದಾವು ಭ್ರಮಿಸಿಹೆವೊ 
ಈವುಳಿವು ಹೊಂದುಗಳ ನೀ ಭ್ರಮೆಯ ಭಾವಗಳ 
ನೀ ದೂರದಿಂ ನೋಡಿ ನಗುತಲಿಹೆಯೊ. 


ಇಳೆಯೊಳಾಗುವುದೊಂದು ನಿನ್ನ ಗಮನಕೆ ಬರದೊ 
ಇಲ್ಲದಿರೆ ಇಲ್ಲಿನದು ಕೈಮೂರಿ ಇಹುದೊ 

ಇಲ್ಲದಿರೆ ನಡೆವುದಿದು ನಡೆಯಲೆಂದಿಹೆಯೊ 
ಎಲ್ಲಿಯಾದರೂ ಹಾಳು ಹೋಗಲೆದಿಹೆಯೊ. 


85 


ಗೀತಗಳು 


' ಇಂತಾಗಬೇಕೆಂಬ ನಿಯಮವಿಲ್ಲವೊ ನಿನಗೆ 
ಇಂಥುದೇ ಅಹುದೆಂಬ ನಿಶ್ಚ ಯವು ಇರದೊ 
ಇಂತಿದರ ಸಂಗಡಲೆ ನೀನು ಬಳಲುತಲಿಹೆಯೊ 
ಕೊಂಕು ವಿಧಿ ನಿನ್ನನೂ ನಡೆಯಿಸುವುದೊ. 


ಹಾಳು: ಮನವಿದು ಒಂದು ಗಳಿಗೆ ವಿಶ್ರಮಿಸಿರದು 
ಮೇಲ್ಮೇಲೆ ತಂದೊಡ್ಡುವುದು ಶಂಕೆಭೀತಿಗಳ 
ಕೇಳುವುದು ಬೇಡುವುದು ಹೇಳದಿರೆ ಬಾಡುವುದು 
ಹೇಳಿದುತ್ತರ ಕೊಂಡು ಸುಮ್ಮನಾಗದಿದು. 


86 


ಜೇವನ ಬರವು 


ಆನಂದಭೈರವಿ 
ಎನ್ನ ಭಾಗ್ಯದ ದೇವ, ಬಂದುಳಿಸಿದೆ ಜೀವ, 
ನಿನ್ನ ಬರವಿಗೊಂದು ಯುಗ ಕಾಯ್ದೆ 
ಅನ್ಯರವೊಲು ಮನಮರೆಯದಾ ದಿನಗಳ 
'ಬನ್ನವಡುತೆ ಬಲು ತೊಳಲಿದುದು. 


ಈ ನಾಲ್ಕು ವರುಷಗಳನುದಿನದೊಳು ನೀ 
ನೇ ನಿಮಿಷದೊಳೆಂತೊ ಬರುವೆಯೆಂಬ 
ಆ ನಿರೀಕ್ಷಣೆಯೊಳು ಕಂಗಳು ಬಳಲ್ಲುವು 
ಕಿವಿ ನಿನ್ನ ದನಿ ಕೇಳೆ ತಪಿಸಿದವು. 


ಹೃದಯ ಪದುಮ ಸುಮ ದಳದೆರೆದರಳುತೆ 
ಅನುವಾಗಿದ್ದು ದು,-- ಬಾಡಿದುದು 
ಹೃದಯದೀಶನ ಪದ ಸ್ಪರುಶದ ಪುಳಕದಿ 
ಮರಳಿ ಮುದವನಿಂದು ತಾಳಿಹುದು. 


ಮರುವಿನ ಮಧ್ಯದಿ ತಿಳಿನೀರ ಕೊಳನಂತೆ 
ಬರಗಾಲಕೆ ಬಂದ ಭಾಗ್ಯದಂತೆ 

ಸುಡುವ ಬಿಸಿಲ ರುಳದುರಿಯ ಹರಿಸೆ ಬಂದ 
ಪರಮಾತ್ಮ, ಬಂದೈಯ, ತೆಂಬೆಲರೊಲ್‌ 


87 


ಗೀತಗಳು 


' ಇತ್ತಿನಿಸುಂಡು ವಿಶೇಷವೆಂದೆಣಿಸಿದೆ, 
ತುಪ್ಪಿಯಾನಂದದಿ ತೇಗಿದ್ಯೆಯ 

ಇಷ್ಟು ದಿನದ ತನು ಮನದ ರಿಕ್ತತೆಗಳು 
ಎತ್ತಲೋಡಿದವೊ ನೀ ಕಾಣುತ್ತಲೆ. 


ಶಿಶಿರದಿ ವನ ಚಿಗುರ್ವಿಡಿದವೊಲಾದುದು 
ಕುಸುಮವನಾಕ್ಷಣ ತಳೆದವೊಲು 

ಎಸೆವ ನಿನ್ನಯ ಕೈ ಎನ್ನ ಕೈವಿಡಿಯಲು 
ಒಸೆದು ಸೇರುತಲಲ್ಲೆ ಫಲಿಸಿದುದು. 


88 


ಕಸ್ಮೈ ದೇವಾಯ? 


ಯೆಮನ್‌ ಕಲ್ಯಾಣಿ 


9 


ಅಂದಿನಾ ದೇವರುಗಳೆಲ್ಲ ಮಡಿದುರುಳಿಹರು 
ಇಂದ್ರ ವರುಣರು ಧನದ ಮಿತ್ರ ಪೂಷಣರು — 
ಸಂದಿದ್ದ ದೈವತ್ತ ೈದಗ್ಗ ಳಿಕೆ ಹೋಗಿಹುದು 
ಅಂದಿನವರುನ್ನತಿಯ ಕಲಶ ಕೂಲಿಹುದು ॥ 


ಮಾನವರ ಸುಪ್ರಖರ ಮನದ ಮೊನೆಯಲುಗಿನ 
ಘಾತದಲಿ ಕಡುನೊಂದು ಸೋಲನೊಪ್ಪಿದದು 
-ಧ್ಯಾನ ಪೂಜೆಗಳಿನ್ನು ತಮಗೆ ಸಲ್ಲವು ಎಂದು 
ಮಾತಿನೊಪ್ಪಿಗೆಯಿತ್ತು ಶರಣು ಬೇಡಿದರು. 


ಅಚ್ಚರಿಯ ಮೋಹದಲಿ ಆಗಸವ ನೋಡುತ್ತೆ 
ಉಚ್ಚಕಂಠದಿ ಹಾಡಿದಾ ಭಕ್ತರಳಿದಿಹರು 
ನಯದಿಂದ ಭಯದಿಂದ ಅವರನೊಲಿಸುವ ಪಾಡು 
ಭುವಿಯಿಂದ ಜನದಿಂದ ತೊಲಗಿ ಹೋಗಿಹುದು. 


ಸಾಗರನ ಸುರನೀಲ ನೀಲಿಮತೆಯನು ನೋಡಿ 
ಭೋರ್ಗರೆಯುತುರ್ಕುವಾರ್ಭಟೆಯ ಕೇಳಿ 
ನಾಲ್ಗೆ ಸೆಯೊಳೊಡ್ಡಿ ರು ವಪಾರ ಗಂಭೀರತೆಗೆ 
ಬಾಗಿ ಗೈಯುವ ವರುಣ ಪೂಜೆ ಕಾಣಿಸದು 


ಗೀತಗಳು 


ನಭದೆಡೆಗೆ ಮೊಗವೆತ್ತಿ ಹೂಪತ್ರವೆರಚುತ್ತೆ 
ಕರುಣಿಸೈ ಪರ್ಜನ್ಯ ಎಂಬುದಿಲ್ಲಾಯ್ತು 
ಗುಡುಗು ಗರ್ಜನೆ ಕೇಳಿ ನಡುಗಿ ಬಲಿಯೊಪ್ಪಿಸಂತೆ 
ಒಡೆಯ ರುದ್ರನ ರೌದ್ರವಿಳಿಪ ಪರಿ ಪೋಯ್ತು. 


ಗೋಧನವನುಳುಹೈಯ ಹೆಚ್ಚಿ ಸೈ ಹೇ ಪೂಷ! 
ದವಸ ಧಾನ್ಯಗಳೀಯೊ ದೇವ ದೇವೇಶ! 

ಧನ ಕನಕ ವಾಹನವ ಕರುಣಿಸೈ ಧನಧ, ಭೋ 
ಘನರನರ್ಫರೆ, ಎಂಬ ಮೊರೆಯು ಕೇಳಿಸದೆ. 


ಖಿ 
ಅನ್ಯದೇವರ್ಕಳು ದಾಳಿಟ್ಟರೇರಿದರು. 
ಸುಮನಸರು ಪರಬ್ರಹ್ಮ ಹರಿಹರಾದಿಗಳಂ 
ಇನ್ನೈದುಸಾವಿರ ವರುಷವಾಳಿದರಿವರು 
ಇಂದಿವರ ಆಳಿಕೆಗು ಚ್ಯುತಿಯು ಬಂದಿಹುದಂ. 


ಹಳೆಯ ಕಾಲದ — ತಂದೆತಾತದಿರ ದೇವರುಗ 
ಳಳಿದು ಹೋಗುವ ಕಡಿದು ಕಾಲ ಬರುತಿಹುದು 
ಇಳಿದಿಹುದು ಕಡುನಿಡಿದು ನೆಳಲೊಂದು ಮೇಲಿಂದ 
ಅಳಿಸಿ ಹೋಗುತಲಿಹವು ಅವರ ಮೂರ್ತಿಗಳೂ. 


90 


ಗೀತಗಳು 


ಹೋಹವರ ಪದವಿಗಳಿಗಿನ್ನಾರು ಬಂದಪರೊ 
ಕೋಪಿಗಳೊ ಕರುಣಿಗಳೊ ತಿಳಿಪ ಕೋವಿದರೊ 
ಯಾರನರಸುತೆ ಹೋಗಿ ಹವಿಸನೀಯಲು ಬೇಕೊ 
ಯಾವ ಶೀಲವನವರು ಜಗದಿ ಬಿತ್ತುವರೊ. 


ಇಲ್ಲದಿರೆ ಬೇರಾವ ದೇವರೇ ಬಾರರೊ 
ಇಲ್ಲದೆೊಂದಕೆ ಹೆಸರನಿತ್ತು ಕರೆಯುವೆವೊ 
ಇಲ್ಲದಿರೆ ಮಾನವನ ಸುಗುಣವೇ ದೈವವೊ 
ಎಲ್ಲಿಗೂ ಹರಿಯದಿಹ ಸಂಶಯವೆ ಕೊನೆಯೊ ! 


91 


ತರನೆ! 


ಸಿಲುಕದೆ ಪಾರುವ ಪರಿ ಸರಿಯೆ, 
ಇದು ತರವೆ, 
' ನೀಂ ಬರಿರೇ 
ಅರಿಯಿರೆ ಎನ್ನಯ ಶೀಲವನು, ಮನದಾಳವನು?--1 


ದಿನ ದಿನ ನಿಮ್ಮನು ಅರಸುತಲಿರುವೆನೆ 
ಅನುಸರಿಸುತಲಿಹೆನೆ -- ಏಂ ಚಲಮೆ? ॥ 
ಪಾಲ್‌ಶಿಲೆ ಮಂದಿರವನು ರಚಿಸಿ 
ನೆಲೆಯನುಕೂಲವನನುವಡಿಸಿ 
ಪಲ ಪಲ ಪರಿಯಲಿ ಬೇಡುವೆನೆ ! 

ಹೇ ಚೆಲುವೆ, 

ಹೇ ಸುಖಮೆ, 

ನೀಂ ಬರಿರೆ ! 
ಕೊಳಲಲಿ ಹೃದಯವ ತುಂಬಿಹೆನೆ ! 
ಗಾನದಿ ಪ್ರೇಮವು ಸೂಸಿಹುದೆ! 
ಮನದಿಹ ಕಾತರ ಕಾಣಿಸದೆ 

ಏಂ ಸರಿಯೆ, 

ನೀಂ ಬರಿರೆ, 

ನೀಂ ನಿಲಿರೆ! 
ಮೃದುಪದ ಬಂಧದ ಗೀತವನು 
ಗೀತದಿ ಹೃದಯದ ರಾಗವನು 
ರಾಗದಲಡಗಿಹ ಜೀವವನು, 


ನೀಂ ಕೊಳಿರೆ 
ಏಂ ಚಲಮೆ 
ಇದು ತರವೆ! 


92 


ಆರ್ತೆ 


- ಉತಾರಿಗೋಸುಗವೀ ಸೊಗಸೆ, ಮುಗುದೆ 
ನಳಿತೋಳ್‌ ಸುಮಹಾಸದ ಬಿನ್ನಣಮೆ ಢಿ 


ವರನಾವನದಾವನು ಬಂದಪನೆ? 
ಮನಸೀಪರಿ ಸೋತಿಹುದೆ, ತಿಳಿಸೆ. 


ಅವನಾವ ಶರೀರದಿ ಬಂದಪನೇ 
ನಶರೀರನೆ ಕಣ್ಣಿ ಗೆ ಕಾಣಿಸನೆ? 


ಬರುವಾತನ ನೇತೆರ ಕಾಣುವೆಯೆ, 
ನಡೆಯಿಂದಮೆ, ನೋಟದೆ, ರೂಪಿನೊಳೆ? 

ಪರಿವಾತನ ಕಂಗಳ ಚೆಲ್ಪೆಳಗೆಲ್ಲಕು 
ಮುಂದಿಳಿವೀಯುತೆ ರಾಜಿಪುದೆ? 


ಇನಿವಾತನದಾವುದನಾಲಿಸುತೆ, ಸಖಿ, 
ನಿನ್ನೆಡೆಗಾತನು ಬಂದಪನೆ? 


ನಿಶಿ ಭೀಕರ ಕಳ್ತಲೆ ನಿಮ್ಮಯ ಪಾಲಿಗೆ 
ಹುಣ್ಣಿ ಮೆ ಜೊನ್ನವದಾಗುವುದೆ? 
ಪೆರರೆಮ್ಮಯ ಆಸೆಯ ಉಲ್ಲಸವೆಲ್ಲವು 
ನಿಮ್ಮಯ ಮೇಳಕೆ ಕಾಣಿಕೆಯೆ? 
ಒಲವೆ, ಚೆಲುವೆ, ಬೆಡಗೆ, ದನಿಯೆ, . 
ತನಿ ರಾಗದ ಸಾರದ ಸೋನೆಗಳೆ? 
ಮೊದಲಾವ ವಿಲಾಸದಿ ಸೋಲಿಸಿದೆ 
ಮರುಳಾದನ ಮೋಹದಿ ನಿಲ್ಲಿಸಿದೆ? 
ಪರಿ ತೋರಿಸೆಯೇತಕೆ, ಬೇಡುವೆನೆ 
ಉರೆ ಕಾರುವ ಕಂಬನಿ ಕಾಣಿಸದೆ? 
93 


ಗೀತಗಳು 


೨ 


ನಿಡುಸುಯ್ಯುತೆ ದಿನ ದಿನ ಕಾದಿಹೆನೆ 
ಎದೆ ಕಲ್ಲೆದೆ ನಿನ್ನದು ಕರಗಿದುದೆ? 


ಸಖಿ, ಮುನ್ನಿನ ಸಖ್ಯವು ಸಾರ್ಥಕವೆ 
ಸುಖ ಕಾಲದಿ ಸಖಿಯರ ದೂಡುವರೆ? 


ಸರಿ ಸೋದರಿ ನೋಯುತೆ ಬೇಯುತಿರೆ 
ಮನಸೇಪರಿ ಸೌಖ್ಯದಿ ತೀವುವುದೆ? 


ನೆರೆಯುಲ್ಲಸ ಸಂತಸದಿಂದಲರಲ್ಲಿಹ 
ನಿನ್ನಯ ಚೆಲುಮೊಗವೀಕ್ಷಿಸುತೆ 


ನಿನ್ನಯ ಪುಣ್ಯದ ದೇವನನರ್ಚಿಸೆ 
ಮನವಿದೆ ಹಂಬಲದಾತುರದೆ -- 


ಹೊಸ ಜೀವನದಾಸೆಯು ಬಂದಪುದೇ ಸಖಿ 
ನಿನ್ನಯ ನಗುಮೊಗ ನೋಡುತಿರೆ, 


ಮನಸಿನ ಬೇಸರವೋಡುವುದೇ ಕ್ಷಣ 
ವಾತನ ಚೆಲುಮೊಗ ತೋರಿಸೆಲೆ ! 


ಸಿರಿವಂತರು ಕೈತೊರೆದೀಯದಿರೆ 
ಬಡವರ್ಕಳದೇಪರಿ ಬಾಳುವರೇ? 


ಇಡು ಬೇಡುವ ದಾನವನಾರ್ತರಿಗೆ 
ನಿಜ ಸಂಪದ ಸಂತತ ಪೆರ್ಚುವುದೆ ! 


94 


ಅಳಿಸದ ನೆನಪು 


| ದೇಶಿ 
ನಿನ್ನೆ ನಡೆದಂತಿಹುದ ಮರೆವೆನೆಂತು? 
ನನ್ನ ಕಣ್‌ಗಳ ಮುಂದೆ ಚಿತ್ರಕಟ್ಟಿದೊಲಿಹುದು ॥ 


ಚಕ್ರವಾಕಗಳಂತೆ ಕೂಡಿ ಮೆಲುಲಿದೆವೇ 
ಮಿಕ್ಕ ಲೋಕವ ಮರೆತು ಒರ್ವರೊರ್ವರೊಳು ॥ 


ಉದ್ಯಾನದಲಿ ಗರುಕೆ ಹಸುರು ಹಾಸಿಗೆ ಮೇಲೆ 
ಸುತ್ತಲಿನ ಸೌ ಗಂಧದಾಯತನದಿ 
ಮತ್ತನುಣ್ಣನಿಯಿಂದೆ ಹೂಪಕ್ಸಿ ಸಖರು ನಾವ್‌ 
ಎತ್ತು ಕಂಠದಿ ಹಾಡುತಮೃತವೀಂಟಿದುದ. 


ದಿನಾಂತದಲಿ ನದಿಯ ದಂಡೆಯನು ನಾವ್‌ ಸೇರಿ 
, ಬಿಳಿಮಳಲ ಮಧ್ಯದಲಿ ನಲುಗಿಟ್ಟುದನ್ನು 
ತಿಳಿನೀರ ವಾಹಿನಿಯು ಹರಿವುದೊ ನಿಂದಿಹುದೊ 
ಬಳಿ ಸೇರಿ ಪರಿಕಿಸುವೆವೆಂದು ಹೋದುದನು. 


ವನಾಂತದಿಂದೊಯ್ಕೊಯ್ಯನೆಮ್ಮೆಡೆಗೆ ಬರುತಿದ್ದ 
ಸಂಜೆಯೆಲರಿಗೆ ತನುವನೊಡ್ಡಿ ಸುಖಿಸಿದುದ 
ಸಂಜೆಸೂರ್ಯನ ಸೌವರ್ಣರಾಗದ ಕಾಂತಿ 
ಹೊಂಚಿ ನಮ್ಮಿಬ್ಬರನು ಹೊದಿಸಿ ಬೆಳಗಿದುದ. 


98 


ಗೀತಗಳು 


ಆಶ್ವೀಜದಾಗಸದ ಚಂದ್ರವೀಧಿಯೊಳೆಲ್ಲ 
ಸಿಂಗರದಿ ಮಿರುಮಿರುಗಿ ತೋರ್ವ ತಾರೆಗಳು 
ಭೃಂಗಕುಂತಳೆ ನಿನ್ನ ಜ್ವಲಿಪ ಕಂಗಳ ನೋಡಿ 
ಭಂಗವನು ಪಡೆದವೊಲು ನಾಚಿ ಮಿಡುಕಿದುದ. 


ಚಂದ್ರಮನ ತಂಗದಿರ್ಗಳಿಳಿದು ನಿನ್ನಯ ಮೊಗದ 
ನುಣುಪು ಬಿಳುಪಿನ ಕಳೆಯನೇರಿಸುತ್ತಿರಲಾ 
ತಣ್ಣುಕರಗಳ ಕೊಂಡು ತೆರೆದು ಕಣ್ವಲಯವನು 
ನನ್ನ ಕಣ್ಣಲಿ ನಟ್ಟು ನಗುತೆ ನೋಡಿದುದ. 


ನನ್ನ ಮನದಲಿ ನೀನು ನಿನ್ನ ಮನದಲಿ ನಾನು 
ನಮ್ಮ ಕಣ್‌ಪಾಪೆಯೊಳು ನಾವು ನಾವುಗಳು 
ಚೆನ್ನರಿನಿಯರು ನಾವು ಏಕಜೀವದೊಳಲ್ಲಿ 
ಪ್ರಿಯವ ಪ್ರೇಮವ ಸುಖವನುಸಿರುತಿದ್ದುದನು. 


96 


ಏಕೆ ಬಂದಿರಿ? 


ಅವರ ಬಿಟ್ಟು ಬಂದಿರೇಕ? 
ನಮ್ಮನರಸಿ ಬಂದಿರೇಕೆ 

ಕ ನಮ್ಮಜೀವದಾವ ಭೋಗ 
ಯಾವ ಸೋಗಿನೊಲುಮೆ ರಾಗ 


ನಿಮ್ಮನಿಂತು ಬರಿಸಿತಿಲ್ಲಿ, ನಿಮ್ಮನಿಂದು ನಿಲಿಸಿತಿಲ್ಲಿ? 
ಉಣಲು ಸವಿಯ ಊಟವಿಲ್ಲ, ಉಡುಗೆಯಿಲ್ಲ, ತೊಡುಗೆಯಿಲ್ಲ 
ಆಟ ಪಾಟ ಕೂಟ ನೋಟದೊಂದು ಸೌಖ್ಯವಿನಿಸುಮಿಲ್ಲ 
ಏಕೆಬಂದಿ ರೇಕೆಬಂದಿ ರೇಕೆಬಂದಿರಿ? 


ಬೆಳಕು ಹರಿದ ಕಾಲದಿಂದ 
ಬೆಳಕು ಕಳೆದು ಹೋಗುವನ್ನ 
ಕಲ್ಪನೊಡೆದು ಮುಳ್ಳ ಮುರಿದು 
ಕೂಳೆಕಿತ್ತು ನೆಲವನುಳುವೆವು 


ಎಳೆಯ ಮೊಳಕೆಗಳನು ಎತ್ತಿ ತೊಳೆದು ನಡಂವೆವು ; 
ನಾಳೆ ಬೆಳಸು ಬೆಳೆಯಲೆಂದು, ಮೇಲು ದವಸ ದೊರೆಯಲೆಂದು 
ಕೀಳು ಕಳೆಯ ಕಿತ್ತು ಬಿಸಂಟು ನಾವು ದುಡಿವ ಕೆಲಸವೆಂದು 
ಮುಗಿಯದಿಲ್ಲಿ ಗೇಕೆಬಂದಿ ರೇಕೆಬಂದಿರಿ? 


97 


ಗೀತಗಳು 


ಕೊಳೆಯ ತೊಳೆಯ ಬೇಹಂದಿಲ್ಲಿ 
ಒಡಲ ತೇಯ ಬೇಹುದಿಲ್ಲಿ 
ಕೊರಗುವವರ ಮಧ್ಯದಲ್ಲಿ 
ನರಳುವವರ ಮಧ್ಯದಲ್ಲಿ 


ಮಳೆಯು ಚಳಿಯು ಗಾಳಿ ಗಾಸಿ ನಿಲಿಸವೆಮ್ಮನಂ; 
ಬೇಸರಾಯಸಂಗಳೆಂದು, ಕ್ಲೇಶ ತಾಪ ಭಯಂಗಳೆಂದು 
ಆಸೆಯಳಿದ ಚಿಂತೆಯೆಂದು, ಗಾಯ ಮಾಯದಿರುವುದೆಂದು 

ಹೇಳಲಾಗದು. ಏಕೆಬಂದಿ ರೇಕೆಬಂದಿರಿ? 


ನಿಲಲಂ ಬಯಲೆ ನೆಲೆಯಂ ಇಲ್ಲಿ 
ನೆಲನೆ ಮಲಗು ಹಾಸಿದಿಲ್ಲಿ 
ಮುಗಿಲ ಸಾಲೆ ಹೊದಿಕೆಯಿಲ್ಲಿ 
ಫಲವು ಹಸಿವು ಹಾಸ್ಯವಿಲ್ಲಿ 


ವಂರೆಯುವವರು ಜರೆಯುವವರು ತೊರೆಯುವವರನೇಕ 
ರಿರುವರಂ; 


ಸರಿಯ ಜನರು ನಗಂತಲಿಹರು, ಕರುಳಿನವರು ಕೊರೆಯಂತಿಹರು. 
ಕೊರಳನಪ್ಪಿ ಒಲಿಪ ಚೆನ್ನೆ ಅಳುವ ಮಗುವ ತೋರಿ ತೋರಿ 
ಸ ಬೇಡುತಿರಂವಳಂ 


--ಬಯಸಿ ಬಯಸಿ ನೀವು ಇಲ್ಲಿ ಗೇಕೆಬಂದಿರಿ? 


98 


ಎರಡು ದನಿಗಳು 


" ಓಡಿ ಹೋಗು ಜಗವು ಬೇಡ' 
| ವೆಂದು ನುಡಿದು ಮನವು ಮತ್ತೆ 
ಬೇಡ ನಿಲ್ಲು ಹೇಡಿತನವು' ಎಂಬುದೊಡನೆಯೆ. 


ಧರ್ಮವೇಕೆ? ಕರ್ಮವೇಕೆ? 
ಪೆರ್ಮೆಗಾಗಿ ದಣಿವುದೇಕೆ 
ಬ್ರಹ್ಮ ಬರೆದುದಾಗಿ ನಡೆದುಹೋಹುದಲ್ಲವೆ? 


ನಮ್ಮ ಮನವು ರಚಿಸಿದೊಂದ 
ಬ್ರಹ್ಮಕೊಂಡು ಬೇರೆ ಗೈಯೆ 
ಸುಮ್ಮನೇಕೆ ಬಳಲಿ ಬರಿದೆ ಗಾಸಿಪಡುವುದು? 


ಚೆಲುವು ನಿಲದು, ಒಲವು ನಿಲದು 

ಬಲವು ಚಲಗಳೊಂದು ನಿಲದು 

ಗೆಲವು ಗೈಮೆಯೊಂದು ನಿಲದು | 
ಸುಲಿವುದೆಲ್ಲ ಸೊಬಗ ವಿಧಿಯು ಮರುಕವಿಲ್ಲದೆ. 
ಕುಲವು ಮಾನ ಶೀಲ ಕೀರ್ತಿಯೊಂದನೆಣಿಸದಂ 
ಧನವು ದಾನ ಗಂಡುತನಗಳೊಂದು ಪೊರೆಯದಂ. 


99 


ಗೀತಗಳು 


ಫಲವು ಕೈಗೆ ಬರುವುದೆಂದು 
ಗೆಲವು ಒಲಿದು ಬರುವುದೆಂದು 
ನಲವು ಊರಿ ಬಲಿವುದೆಂದು ' 
ಎಲ್ಲ ಕಾಲವಿಂತೆ ನಡೆದುಬರುವುದೆಂಬ ಆಸೆಯೊಂದಂ 
ಎಂದು ವಂನದಿ ಮೊಳೆವುದಂದೆ ಮಂಜುಗಾಳಿ ಬೀಸಿಬಂದಂ 
ಬಂದ ಮೊಳಕೆ ಬೇರಕಿತ್ತು ಅಂದೆ ಅಂತೆ ತೂರಿಕೊಂಡಂ 
ಹೋಹಂದೆತ್ತಲೊ 


ಯಾವುದೂರೆಯೆಂದು ನಂಬಿ 

ನಾವು ಚಿಂತೆ ತೊರೆದು ಇಹೆವೊ 

ಯಾವುದಳಿವವರೆಗು ಬೆಳೆದು 
ಯಾವುದೆಮ್ಮನುಳಿಪುದೆಂದು ತಿಳಿಯಂತಿದ್ದೆವೊ 
ಕಾವು ಕಳಚಿ ಜಾರಿ ನೆಲಕದುರುಳಿಹೋಹಂದಂ 
ನಾವು ಅಳಿವ ಮುನ್ನಮೇ ತಾನು ಅಳಿವುದು. 


ಬಣ್ಣದಿಂದ ಚಿತ್ರದಿಂದ 

ಕಣ್ಣ ಮೋಹಿಸುತ್ತಲಿರುವ 

ಸಣ್ಣ ಹೂವು ತನ್ನ ಬಳಿಗೆ 
ಬಂದ ಹಂಳುವ ಬಂದಿ ಹಿಡಿದು ಕೊಂದು ತಿಂಬಂದಂ; 
ನಂಣ್ಗೊರಲಿನ ಗಾನಸೊದೆಯ ಲೋಗರಿಂಗೆ ಬೀರಂತಿರಂವ 
ಚಿಣ್ಣವೈಯ ಚೆಲುವ ಪಕ್ಚಿ ತಾಯ ಕೊಲುವುದಂ! 


ಕೊರಳ ಬಂಧ ಕರುಳ ಬಂಧ 

ತರಳ ತನಯರೊಲಂಮೆ ಬಂಧ 

ಪ್ರಣಯಿಜನರ ಪ್ರಿಯದ ಬಂಧ 
ಹಗಲು ಇರುಳು ಕೂಡಿ ಬೆಳೆದ ಸಖರ ನೇಹವು 
ವಿಷದ ಗಳಿಗೆ ಕೂಡಿಬರಲು ಕಡಿದುಬೀಳ್ವುವು 
ಎಡರಂ ಬೇಂಟೆಯಾಡಿ ಬರಲು ಸಡಿಲಬೀಳ್ವಾವು. 


100 


\ 


ಗೀತಗಳು 


— ಒಡೆವುದೆಲ್ಲ ಒಡೆಯಲೇಳು 

ಮಡಿವುದೆಲ್ಲ ಮಡಿಯಲೇಳು 

ಎಡರ ಬೇಟೆಯಲ್ಲಿ ಸಿಲುಕಿ ' 
ಉಳಿವು ಬೇಸರಾಗಿ ಪ್ರಾಯವುಡುಗಿ ಹೋಗಲಿ 
ಮನದ ಥೆ ರ್ಯಗಳನು ಮುರಿವ ಸೋಲು ಕಾಡಲಿ 
ನಾಲ್ಕು ಕಡೆಗಳಿಂದ ವಿಧಿಯು ಕೆರಳಿ ಕವಿಯಲಿ. 


ಪೆರ್ಮೆ ಮೇಲ್ಮೆಯೆಂದು ಬರಿದೆ 
ಗಾಸಿಪಟ್ಟು ಬಳಲಿ ಸೊರಗಿ 
°° ಆಗದುದಕೆ ಹೋಗದುದಕೆ 
ಆಸೆಪಟ್ಟು ಭಂಗವಡುತೆ ನಮೆವುದೇತಕೆ? 
ಚೆಲುವು ನಿಲ್ಲದಿದ್ದರೇನು ಬಲವು ಕುಗ್ಗುತಿದ್ದರೇನಂ 
ಪ್ರಿಯರ ಸಖರ ಒಲವು ನೇಹ ಕುಂದುತಿದ್ದರೇನ್‌? 


ಚೆಲುವು ಒಲವು ಬಲವು ನೇಹ 
ಇರುವವರೆಗು ಸವಿಯೆ ಅಲ್ರಿ! 
ಬರುವುದೆಲ್ಲ ಬರಲಿಯೆಂದು 


| ಕೊಟ ಿ, ಕಾಲ ಕೊಂಡುಹೋಹಂದೆಂದು ನಂಬುತೆ 


ವಿಧಿಯ ಕೆರಳು ಕೋಪವೆಂದು ಅಳುಕದಂತಿರು; 


'ಎಡರ ಶರದ ಘಾತವೆಂದು ಮಣಿಯದಂತಿರು. 


— ಒಂದು ಬಾರಿ ಅದಕೆ ಜಯವು 
ಒಂದು ಬಾರಿ ಇದಕೆ ಜಯವು 
ಒಂದು ಸಮಯ ತೀರದಿರುವ ವೀರ ವೈರವು 
ಒಂದು ಬಾರಿ ಮಸುಕು ನಸುಕು 
ಒಂದು ಬಾರಿ ಬೇಸರಾಸ 
ರೊಂದಂ ಬಾರಿ ಈಸು ಜಯಿಸು ಎನ್ನುತಿರಂವುದಂ. 
101 


ಕಾಣಿಕ 


೧ 
" ಅಂಥ ಭಾಗ್ಯವೆನಗೆ ಬಹುದೆ? ' 
ಎಂದು ನುಡಿದು ನಿಡಿದಂ ಸುಯ್ದು 
ಅಡಿಯ ಹಿರಿಯ ಬೆರಲಿನಿಂದ 
ನೆಲದಿ ಬರೆದಂ ಬರೆದಂ ಬರೆದಂ ನೋಡಿ ನಿಂದುದ 


— ಮರೆವೆನೆಂತು ಮಂರೆವೆನೆಂತು ಮರೆವೆನೆಂತದ)?-- 


ಈಗಲಿನಿಸು ಕಾಲಕಳೆದು 
ಹೋಗಿ ಮುಪ್ಪುಬರುತಲಿರಲು 
ಆಗ ಕೇಳ್ದ ನಿನ್ನ ನುಡಿಯ 
ಸೋಗು ಹೆಚ್ಚಿ ಹೆಚ್ಚಿ ಹೆಚ್ಚಿ ಧ್ವನಿಸುತಿರಂವುದು. 


ಕಿವಿಯಂ ನುಡಿಯ ಕೇಳ್ಪ ಮಂನ್ನ 

ಹೃದಯವರಿತುಕೊಂಡಿತದನು 

ತುಟಿಗಳದನಂ ನುಡಿವ ಮುನ್ನ 
ಮೊಗದಭಾವ ಹೇಳಿ ಹೇಳಿ ಹೇಳುತಿದ್ದುದ. 


ದೇವನಿತ್ತ ಒಲವನೆಲ್ಲ 
ಕಂಗಳಲ್ಲಿ ಕೆನ್ನೆಗಳಲಿ 
ಬೆಳಗಿಸುತ್ತೆ ಉಕ್ಕಿಸುತ್ತೆ 
ನೋಟನಟ್ಟು ನೋಡಿ ನೋಡಿ ನೋಡುತಿದ್ದುದ. 


102 


“ಗೀತಗಳು 


'ಜಗದೊಳಿರುವ ಸವಿಯನೆಲ್ಲ 
ಕೊರಲಿನಲ್ಲಿ ನುಡಿಗಳಲ್ಲಿ. 
ನುಡಿಯ ಸೊದೆಯ ಸೋನೆಯಲ್ಲಿ 

»  ಕೆರಸಿ ಸುರಿಸಿ ಸುರಿಸಿ ಸುರಿಸಿ ಎರೆಯುತಿದ್ದುದ. 


ಹ 


ನನ್ನ ಮನೆಯ ಲಕುಮಿಯಂತೆ 
ನನ್ನ ಭಾಗ್ಯ ತಾರೆಯಂತೆ 
ನನ್ನ ಬಾಳ ಬೆಳಕಿನಂತೆ 
ನಿಲುವೆಯೆಂದು ನಲಿದು ನಲಿದು ನಲಿಯುತ್ತಿದ್ದೆ ನೇ! 


ಯಾವ ಯಾವ ಯೋಗ ಭೋಗ 
ವೆಳಸಿ ರಚಿಸಿ ಸುಖಿಸುತಿದ್ದು 
ಯಾವ ಪರಿಯ ಬಯಕೆ ಬೆಳಸಿ 
ಬೆಳಸಿ ಬಲಿಸಿ ಬಲಿಸಿ ಬಲಿಸಿ ಹಾಡುತಿದ್ದೆನೋ! -- 


ಸಿಡಿವ ಸಿಡಿಲ ಹಿಡಿದುತಂದು 
ವಎಂಂಚುಬಳಿ ಯಿಂದ ಬಿಗಿಸಿ 
 ಗುಡುಗ ರಥಕೆ ಕಟ್ಟುತೆಳಸಿ 
ಮಂಡಿಗೆ ಉಡುವ ತರುವೆ ತರುವೆ ತರುವೆನೆಂದೆನೇ | -- 


103 


ಗೀತಗಳು 


ಯಿ 
ಅಂದು ಒಂದು ಗಳಿಗೆ ನನ್ನ 
ಮಂಂದೆ ನಿಂದೆ ಹಾದೆ ಹೋದೆ 
ಅಂದು ಕೊರಲನೆತ್ತಿ ಹಾಡಿ 
ಸವಿಯೊಲುಮೆಯ ಬೀರಿ ಬೀರಿ ಬೀರಿ ಹೋದೆಯೇ ! 


ಹೂವು ಪರಿಮಳಂಗಳನ್ನು 
ಬಿರಿದ ತನಿಯ ಹಣ್ಣಳನ್ನು 
ಉಡುಗೆ ತೊಡುಗೆಗಳನು ನೋಡಿ 
ನಿನ್ನ ನೆನಪು ಬಂದು ಬಂದು ಬಂದು ನಿಲುವುದು. 


ಎಳಬಿಸಿಲಿನ ಬೆಳಕಿನಲ್ಲಿ 

ಇಳಿಸಂಜೆಯ ಪೊಳ್ತಿನಲ್ಲಿ 

ಬೆಳುದಿಂಗಳ ರಾತ್ರಿಯಲ್ಲಿ 

'ಕೊಳ ಸರಗಳ ಮಡಿಲಿನಲ್ಲಿ ತೇಲಿ ತೇಲಿ ತೇಲಿ ಕಾಣಂವೆ. 


ದಿನವು ಮಾಸವಾಗುತಿರಲು 

ಮಾಸ ವರುಷವಾಗುತಿರಲು 

ವರುಷಗಳಿವು ಕಳೆಯುತಿರಲು 
ಆ ದಿನದಿನಿನೆನಪಿದೂರಿ ಊರಿ ಊರಿ ಊರಾುತಿರಂವುದಂ. 


ಗೀತಗಳು 


೪ 
ನಿನ್ನನಿಂತು ನೆನಸಿಕೊಳುವ 
| ನನ್ನ ಪಾಪಿಯೆಂಬರೇನೊ 
ಅಂದುಕೊಳುವರಂದುಕೊಳಲಿ 
ನಿನ್ನನಿಂತೆ ಇಂದಂ ಮಂಂದು ಇಂದು ವಂದು ನೆನೆಯಂತಿರಂವೆನಂ 


ನೆನಪಿನಲ್ಲಿ ಜೀವವಿಹುದು 
ನೆನಪಿನಲ್ಲಿ ಸೌಖ್ಯವಿಹುದು 
ನೆನಪಿನಲ್ಲಿ ತಾಳ್ಮೆಯಿಹುದು 
ನಿನ್ನ ಪಡೆವ ಭಾಗ್ಯವೆನಗೆ ಇಲ್ಲ ಇಲ್ಲ ಇಲ್ಲವಾದರೂ. 


ಆಗದುದಕೆ ಚಿಂತೆಯೇಕೆ 
ಆಗಂವುದದು ಆಗಲೇಳು 
ನಿನ್ನ ಹೆಸರ ಹೇಳಿ ಕೊಡುವೆ 
ನಿನ್ನದೀ ತನಂ--ನಿನ್ನದೀ ಧನ, ನಿನ್ನ, ನಿನ್ನ, ನಿನ್ನದೀ ಮನ. 


105 


ನಚ್ಚು 


ನೆನಪಿನಲಿ ಕನಸುಗಳು ನೆಯ್ದುಕೊಂಡಿಹವು 
ಕನಸಿನಾಸೆಗಳೆಲ ಫಲಿಸಲೆನಿಸುವುದು 
ಮನಸಿನಂತರದಲ್ಲಿ ಸೊರಗಿದ್ದ ಸಂತಸವು 
ಚಿಲುಮೆ ನೀರೊಲು ಚಿಗಿದು ಚಿಗಿದು ಏಳುವುದು. 


ಎನಿತು ಬಡತನವಿರಲಿ ಎಡರು ಕವಿದಿರಲಿ 
ಎನಿತರಾಯಸ ತೋರಿ ಬೇಸರಾಗಿರಲಿ 

ಎನಿತು ಮಹದಾಸೆಗಳು ಭಂಗವಡೆದಿರಲಿ 
ವಂರುಳು ಹೃದಯವು ಸುಖವ ಬಯಸಿ ಬಯಸುವುದಂ. 


ಕಣ್ಣು ಕಾಣದ ಬಯಕೆ ಕಾಳ್ಗಿಚ್ಛಿ ಶೈ ನಂದದಲಿ 
ಸಂತತವು ಉರಿದುರಿದು ಜ್ವ 'ಅಿಸುತಿಹುದು 
ಉಡುಗಿರುವ ಮೈಗೆ ಚ ಚೇತನವನೀಯುತ್ತೆ 
ಮರಣದಿಂದಲೆ 1 ಹೀರಿ ಬೆಳೆಯುವುದರ. - 


ಉರಿಮರಳುಕಾಡಿದೋ ಮಳೆ ನಿರೀಕ್ಷೆಯೊಳಿಹುದು 
ತಿರುಕ ಮಹದೈಶ್ಚರ್ಯ ಬರುವುದೆಂದಿಹನು 
ಅರೆನಿಮಿಷ ಕಾಲದಲಿ ಸಾಯಲಾಗಿರುವೀತ 
ವರುಷವೈವತ್ತಿನ್ನು ಬಾಳ್ದೆನೆಂದಿಹನು. 


ಸಿದ್ದಾ ರ್ನನ ರಾಜ್ಯ ಪರಿತ್ಯಾಗ 
(ಮಾನ್‌ ಕೆ. ವೆಂಕಟಿಪ್ಪ ನವರ ಕೃತಿ 


ಶ್ರಿ 


ಸಿದ್ಧಾರ್ಥನ ರಾಜ್ಯಪರಿತ್ಯಾಗ 
ನಾದನಾಮಕ್ರಿಯೆ' 
ನಡೆ ಹಯವೆ ನಡೆ ಮುಂದಕೀಗ ! 
ಸಾರವಿಲ್ಲದ ಸುತ ಸತೀ ವ್ಯಾಮೋಹದಿಂ ದೂರ 
ಸಾರಿ ಹೋಗುವ ನಾವು ಮುಂದಕೀಗ -- ॥ 


ನಡುರಾತ್ರಿ ಮಾರಿಹುದು ಜಗ ನಿದ್ರಿಸುತ್ತಿಹುದು. 
ಗಡಿನಾಡುಗಳ ದಾಟಿ ದೂರ ಸಾರುವೆವು 
ತಡೆಯವಿನ್ನೆನ್ನನೀ ರಾಜ್ಯಸುಖದಾಸೆಗಳು 

ನಿಡು ಕಾಡುದಾರಿಗಳ ಹಿಡಿದು ನಡೆ ಹೋಗು. 


ತಿರುತಿರುಗಿ ನನ್ನ ಮೊಗ ನೋಡದಿರು ಬೇಡದಿರು 
ಕೊರಗದಿರು ಮರುಗದಿರು ನನ್ನಸಲುವಾಗಿ 
ಅರಿವಿನಾ ಮಾರ್ಗವಿದು ಪರದ ಸನ್ಮಾರ್ಗವಿದು 
ಧರೆಯ ದುಃಖದ ಭಾರವಿಳಿಪ ಮಾರ್ಗವಿದು. 


ಜನರಂ ಸುಳಿಯ ದಗಮ್ಯ ಕಾನನವ ಸೇರುತ್ತೆ 

ವನದ ಏಕಾಂತದಲಿ ಶಾಂತಿಯಾರ್ಜಿಸುವ, 

ಮನವನೊಮ್ಮೊನೆಯಲ್ಲಿ ನಿಲಿಸಿ ಜಾನಿಸುತಲ್ಲಿ 
ಗಹನ ತತ್ತ್ವ ರಹಸ್ಯವರಿಯುತಾನಂದಿಸುವ. 


"107 


ಗೀತಗಳು 


ವಿಶ್ವಹೃದಯವನಿರಿದ ವಿಷಬಾಣವೀ ವಿಧಿಯ-. 
ಸಹ್ಯ ಹಿಂಸೆಯನಿತ್ತು ಪೀಡಿಸಂತ್ತಿಹುದು; 
ಸ್ವಸ್ಥಚಿತ್ತದೊಳಿನ್ನು ಎಂತು ತಾಳಂವುದಿದನು 
ಅಶ್ವವರ ತಡವೇಕೆ ದೃಢವ ಕಂಡಿರುವೆ. 


ಅರಿದ ಬಳಿಕೀಯೆನ್ನ ಧರೆಗೆ ಹಿಂದಿರುಗುತ್ತೆ 
ನರರ್ಗೆ ಬಳಲಿದವರ್ಗೆ ದಾರಿ ತೋರುವೆನು; 
ಉರಿಯುತಿದೆ ಈ ಒಡಲು ನೆನೆ ನೆನೆದು ಹಿಂಸೆಗಳ 
ದಯ್ಯೊಯಹಿಂಸೆಯ ಧರ್ಮವಿವರ ಹೇಳಂವೆನಂ. 


108; . 


ಚಿತ್ರ 


೧ 
ಚಿತ್ರದಲಿ ನಾನಿನ್ನ ಬರೆವೆನೆಂದೆ 
ದಿವ್ಯ ಮೋಹನ ರೂಪು 
ಕಳೆಗೊಂಡು ಬೆಳಗುವುದು 
ಎಂದು ನಾನಂದುಕೊಂಡೆ. 


ಹನ್ನೆರಡು ವರುಷಗಳು ತಪವ ಗೈದೆ, 
ಪರಿ ಪರಿಯ ಜಾನದಲಿ ನಿಲಿಸಿಕೊಂಡೆ, 
ನಿಲಿಸಿಕೊಂಡುದ ಮನದಿ ಬರೆದುಕೊಂಡೆ, 
ಮನದ ಚಿತ್ರವನೀಗ ಬರೆವೆನೆಂದೆ. 


ಮನದ ಚಿತ್ರವ ಜಗವು ನೋಡಲೆಂದೆ, 
ನೋಡುತ್ತ ಬಹುಕಾಲ ನಲಿಯಲೆಂದೆ, 
ನಲಿದವುಲ ಭಾವಗಳ ತಳೆಯಲೆಂದೆ, 
ತಳೆದಲ್ಪಮತಿಗಳನು ಕಳೆಯಲೆಂದೆ. 


ಬಣ್ಣಪಾತ್ರೆಯ ಮುಂದೆ ಇರಿಸಿಕೊಂಡೆ, 
- ಅವುಗಳನು ಕಿರಿಕಿರಿದು ಕಲಸಿಕೊಂಡೆ, 
ಕಲಸಿ ಕಳೆ ಕಾಂತಿಗಳ ಬರಿಸಿಕೊಂಡೆ, 
ಬರಿಸಿ ಕೈಯಲಿ ಕುಂಜಿ ಹಿಡಿದುಕೊಂಡೆ. 


109 


ಗೀತಗಳು 


ರೇಸಿಮೆಯ ಮಾರಿಸುವ ನಯದ ಎಳೆಗಳನಂ 
ಕುಯಿದು ಕಟ್ಟಿದ ಕುಂಜಿ ಕೈಗೆ ಕೊಂಡೆ 
ಕುಂಜಿಯನು ತಿಳಿಯಾಗಿ ಎಳೆದು ಹರಿ ಹರಿಸುತ್ತೆ 
ಗೆರೆಗಳಿಗೆ ಲಾವಣ್ಯ ಬರಿಪೆನೆಂದೆ. | 


ಕೋಟಿ ಕಳವೆತ್ತಿರುವ ನಿನ್ನ ಲಾವಣ್ಯವನು 
ಬರಿ ಮಣ್ಣು ಬಣ್ಣದಲಿ ಬರಿಪುದೆಂತೆಂದೆ, 
ಬಾರದಿರೆ ನೀ ಹೋಗಿ ಕರೆದುತಾರೆಂದು 
ದೆಸೆದೆಸೆಗೆ ಕಣ್ಟೆಳಕ ಕಳುಹಿಕೊಟ್ಟೆ : 


— ಎಲೆಗಳೆನು, ಲತೆಗಳನು, ಹೂವು ದಳೆಗಳನಂ. 
ಅವುಗಳಲಿ ಅಡಗಿರುವ ಜೀವ ಗುಣಗಳನು 
ಹಣ್ಣ ಳನು ಮಂಣಿಗಳನು.: ಬಾನ ಬಿಲ್ಲಳನು 

ಅವಕೆ ಸಿಂಗರವೀವ ಜೀವ ಶಕ್ತಿಯನಂ; 


ಹೊತ್ತಾರೆ ದಾಳಿಂಬದರುಣಕಾಂತಿಯನು 
ಸಂಜೆಯಿಳಿನೇಸರಿನ ಕಿತ್ತಿಳೆಯನು 
ಎಳವುಲ್ಲುಕಾವಣದ ಪೈರುಪಚ್ಚೆಯನು 
ಹಿಮಬಿಂದು ಮುತ್ತುಗಳ ಧವಳೆ ಭೋಗವನಂ; 


ಅಪರಾಹ್ನದಾಗಸದ ಮೃದುಲ ನೀಲಿಯನಂ 

ನಡುರಾತ್ರಿ ಇಳೆಗೀವ ತುಂಬು ಶಾಂತಿಯನು 
ಕಡಲನೆಲಸಿನೊಳಿರುವ ಅರಸು ಗಂಭೀರವನಂ. 
ನಭದ ಮಂಂಗಾವರ೯ಗಿಲ ರೌದ್ರಗಳನಂ; 


110 


ಗೀತಗಳು 


ಎಳಮಂಜ ತಿವಿದು ಬಹ ತರಣಿ ಕಿರಣವನು 
ಶರದಿಂದುವಂಂಡಲದ ರಜತ ಕರಗಳನು 
ತಾರೆಯಲಿ ಮಿಂಚಿನಲಿ ಉರಿವ ಮಿರುಗಂಗಳನ್ನು 
ಎಳೆಯ ಮಕ್ಕಳ ನಗುವ ಕಣ್ಣ ಕಾಂತಿಯನ್ನು 


೨ 
ರೂಪು ರೇಖೆಗಳಿಂದ ಸಿಂಗರವ ಗೈಯುತ್ತೆ 
ಮೈಯ ನಿಲವನು ಅಳೆದು ಮೊದಲು ವಿರಚಿಸಿದೆ; 
ಉಕ್ಕಿನಂದದ ಸುಷ್ಮು ಕಾಯಕ್ಕೆ ರೂಪಿತ 
ದಾತ್ತ ಭಂಗಿಯನಿತ್ತು ನಿಲಿಸಿ ನೋಡಿದೆನು. 


ತನುವಿನಂಗಾಂಗದಲಿ ದೈವ ಗುಣ ಸಂಚಾರ 

ತೋರಿ ಸೂಸುವವೋಲು ಕಾಂತಿ ತುಂಬಿದೆನು, 
ಮೊಗದ ಮುದ್ರೆಯೊಳಿರುವ ದೇವ ಭಾವಗಳಿಂದ : 
ಚೆಲುವುಗೊಂಡಿಹ ಬಾಯಿ ಕಣ್ಣು ಹಣೆಗಳಿಗೆ. 


ಭುವನ ಮೋಹನ ರೂಪ ನೋಡಿ ಆನಂದಿಸುತೆ 
ಮನದ ಚಿತ್ರದೊಳದನು ತೂಗಿ ನೋಡಿದೆನು 
ಮೊದಲು ಕಾಣಿಸದಿದ್ದ ಭಾವವೊಂದಾಹಾಹ ! 
ಧ್ಯಾನ ಚಿತ್ರದ ಮೊಗದ ಮೇಲೆ ಕಾಣಿಸಿತು. 


ಕರಂಣೆಯಿಂದರಳಿದ್ದ ಕಣ್ಣು ಗಳ ತಾಣದಲಿ 

ಆಳ ತಿಳಿಸದೆನೋಳ್ಪ ಕಣ್ಣು ಕಾಣುವುದು! 
ಪ್ರೇಮದೊರತೆಯವೋಲು ಬಿರಿದಿದ್ದ ತುಟಿಗಳಲಿ 
ಕೂರೆದೆಯಂ ನಿಶ್ಚ ಲವು ಕೊರೆಯು ಕಾಣುವುದು ! 


೬11 


ಗೀತಗಳು 


ಮೊಗದ ಮುದ್ರೆಯೆ ಬೇರೆ 
ಹಣೆಯ ನೆಲಸೇ ಬೇರೆ 
ಅರಿವಿಗಳವಡದಿರುವ 
ಭಾವವೆದ್ದು ಕಾಣುವುದು ! 


ಧ್ಯಾನ ಚಿತ್ರವ ಬಿಟ್ಟು ಬರೆದ ಚಿತ್ರವ ನೋಡೆ 
ಏನಿದಚ್ಚರಿ ! ಇಲ್ಲು ಅಂತೆ ಕಾಣುವುದು! 
ನಿನ್ನ ನಗೆಮೊಗ ನೋಡಿ ನಲಿಯುತಿದ್ದವಗೆ 
ದೇವ, ಏನನ್ಯಾಯ ಇಂತುಗೈಯುವರೆ? 


ವಿಚಿತ್ರ ಸಿಂಗರದಿಂದ ಇಲ್ಲಿ ಕಾಣುತಿಹೆ, 
ವಿಚಿತ್ರದಚಲತೆಯನ್ನು ತೋರುತಿರುವೆ, 
ವಿಚಿತ್ರ ವಿವುಖತೆಯೇಕೆ ತೋರುತಿರುವೆ, 
ಭಕ್ತರನು ಇಂತೇಕೆ ಗಾರುಗೊಳಿಸುತಿಹೆ ! 


ಈ ಪರಿಯೊಳಿರುವವನ ಆ ಪರಿಯೊಳಿಹನೆಂದು 
ನಾ ಬರಿದೆ ಈವರೆಗೆ ಭ್ರಮಿಸಿದ್ದೆನೊ! 

ನಾವ್‌ ನಿನ್ನ ಗುಣಗಳನು ಎಣಿಸುತಿರುವುದ ನೋಡಿ ' 
ಏಂ ಮರುಳರೆಂದೆಮ್ಮ ಗಣಿಸದಿಹೆಯೊ ! 


ಅನಂತ ಚರಿತೆಯನರಿವ 
ಅಖಂಡ ವ್ಯಾಪ್ತಿಯನಳೆವ 
ಅಲ್ಪಮತಿಗಳ ಯತ್ನ 
ನೋಡಿ ನಗುತಿಹೆಯೊ ! 


112 


ಗೀತಗಳು 


ಪಾಪ ಅರಿಯದರೆಂದು 
ವಂಮ್ಮಲನೆ ಮರುಗುವೆಯೊ 
.. ಅರಿಯದರ ತಿಳುಹಲ್ಕೆ 
ಯಾವ ದಾರಿಯನೆಮಗೆ ತೋರಿಸಿರುವೆ ! 


ಹೃದಯ ಗತಿ ನಡಸಲ್ಮೆ 
ಮನದೋಟವೋಡಲ್ಕೆ 
ನಿಜದಾತ್ಮವರಿಯಲ್ಕೆ 

ಬೇರಾವ ಅನುಕೂಲ ಕಲ್ಪಿಸಿರುವೆ ! 


ನಮ್ಮ ವರ್ಣನೆಯಂತೆ ನೀನಿಲ್ಲದಿದ್ದೊಡೆ 

ಬೇರಾವ ರೂಪದಲಿ ನೀನಿದ್ದಪೆ! 

... ಶುಚಿಗೊಳಿಸು ಕರಣಗಳ ಜಾನಗಳ ಕೊಳೆ ಹರಿಸಂ' 
: ಓಲಿದೆಮಗೆ ಸತ್ಯವನು ಅರುಹು ಬಾರೈ. 


113 


; / 4 
ಶಿನನಕನೋಪ 

« ದೂತರನು ಕಳುಹಾಯ್ತು 

ನಯವ ಹೇಳಾಯ್ತೂ 


ಸವಿನುಡಿಯ ನುಡಿದಾಯ್ರೂ 
ಬೆದರಿಸಿದುದಾಯ್ರೂ ; 


ಅಂತುಗೈವುದು ಪಾಪ _ 
ವೆಂದು ಸೂಚಿಸಿಯಾಯ್ತೂ 
ದೇವ ಮನ್ನಿಸನೆಂದಂ 
ಎಚ್ಚರಿಸಿಯಾಯಂ' 


— ಎಂದಂ ಸಭೆಯಲಿ ನಂಡಿಯೆಂ 
ಕೋಪದಲಿ ಶಿವನ ಮೊಗ: 
ಗಂಟಿಕ್ಕಿ ಕಿಚ್ಚಿ ಡಿದುದಂ— 
ಕೆಂಡದೊಲಂ ಕಣ್ಣುರಿದುದಂ. 


— ಅಂತೇನು? ತಿರುಗನೇನಂ? 
ತಾನು ಮಾಡಿದ ಕರ್ಮ 
ಫಲವುಂಡು ಭೋಗಿಸಲಿ 
ಆಗಲನುಭವಿಸಲೇಳು !'— 


114 


ಗೀತಗಳು 


ತಿಸಂಲವನು ಕೈಕೊಂಡು 
ಕೂರ್ಮೊನೆಯ ಸರಿ ನೋಡಿ 
ಕಾಳ ಕೂಟವ ಬಳಿದು 
ಕೈಬೀಸಿ ಎಸೆದನವನು. 

೫ ಜ್ಯ 
ವಿಷದ ಉರಿಮೊನೆ ಹೋಗಿ 
ಕೊರೆ ಕೊರೆದು ಒಳವೊಕ್ಕು 


 ಮರ್ಮದೊಳೆಗನು ತಿವಿದು 


po 


ಚಿತ್ರಹಿಂಸೆಯನೀಯಂ್ರಿತ್ತು. 


- ಕಾಲನಿಗೆ ಆಜ್ಞೆಯಾಯ್ತು: 
“ಮರಳಿ ಹೇಳುವವರೆಗು : 
ನೀಂ ಚಲನೆ ನಿಲ್ಲಿಸಿರಂ 
ಒಂದಡಿಯ ವಂಂಂದಿಡದಿರಂ; 


"ನೋವು ಹೊಸತಾಗಿರಲಿ 
ಗಾಯ ಮಾಯದೆ ಇರಲಿ 
ಹೆರರಾರು ಬೇನೆಯನು 


` ಹರಿಸಲಾಗದವೋಲಂ ನಿಲಲಿ ನೋವು.`--- 


ಹಗಲಲ್ಲಿ ಬೇಗೆಯಲಿ 
ಖಂಡಮಾಂಸವ ಕೊರೆದು 
ಕೊರೆದಂ ಪಾಪವನಟ್ಟಿ 
ತನಂವನದು ತಿನ್ನುತಿತ್ತು. 


115 


ಗೀತಗಳು 


ನೆನಪಿನುರ್ಕಲೆಗಳು ! : 
ಉರಿಮೊನೆಯ ಯಾತನೆಯು 
ನಿದ್ರೆಯಿಲ್ಲದ ತೆರವು 

ದಾಹ ದಾರುಣತೆ! 


ಮನಸಿನಲಿ ನರಕಗಳು 
ಸೃಷ್ಟಿಯಾಗುವುವು ! 

ಕನಸಿನಲಿ ಸ್ವರ್ಗಗಳು 
ನಿಂದು ಕಾಣುವುವು ! 


`ನರಕ ಸ್ವರ್ಗಗಳಲ್ಲಿ 
ಬೀದಿಗಳ ಕಲ್ಲುಗಳು 
ಇವನ ನೋವನು ತಿಳಿದು 
ಮರುಗುತಿಹವು ! -- 


ಸಭೆಯವರು ಬೇಡಿದರು 

ಕಣ್ಣಿ €ರ ಸುರಿಸಿದರು. . 

ಕರಗದಾದನು ಶಿವನು. | 
: : ಮೊಗದ ಕೆರಳಿಳಿಯದಾಯ್ತು. 


po 


" ನಾಲ್ವತ್ತು ವರ್ಷಗಳು ನೋಡಿಯಾಯ್ತ್ತ್ತೂ . 
ಬೇಡ ಬೇಡೆಂದೆಂತೊ ಕೃಮಿಸಿಯಾಯ್ತು .. 
ಇಂದಲ್ಲದಿರೆ ನಾಳೆ ಸರಿಯಪ್ಪು 

ದೆಂದೆಂತೊ ಕಾದುದಾಯ್ತಾ; 


116 


ಗೀತಗಳು 


" ಕರುಣೆಗಿಂಥವರಿನಿಸುವರ್ಹರಲ್ಲ 
ಸಹನೆಗಿಂಥವರಿನಿಸುಮರ್ಹರಲ್ಲ ' 

ನಿರ್ದೋಷಿಗಳ ವಂಶವನು ಹಾಳುಗೈಯುವರು 
ಭೂಮಿಯನು ಪಾಪಿಗಳು ಮಸಣಗೈಯುವರು ' 


ಇನಿತು ಕೋಪವನೆಂದು 
ಕಾಣದಿದ್ದವರು 
ಬೆರಗಾಗಿ ತಮ್ಮೊಳಗೆ 
ಬೆದರಿ ನಡುಗಿದರು. 


ಕಣ್ತೆರೆದು ತಿಳಿಯಿತಾ ಪಾಪಿಗಂದು:' 
ಪಾಪಕ್ಕು ಮೇರೆಯೊಂದಿರುವುದೆಂದು 
ಪಾಪವನು ಶಿಕ್ಸಿಸುವನಿರುವನೆಂದು. 
ಶಿಕ್ಷೆ ತಪ್ಪದು ಗೈದ ಕರ್ಮಕೆಂದು. 


"137 


ಕಾಮ -- ಚಂದ್ರ 


ಏನಂ ಮರುಳರಿವರು ನೋಡು 

ಏನು ಹಂಚ್ಚರಿವರು ನೋಡು 

ನನ್ನ ಸಂಟ್ಟುಬಿಡುವೆವೆಂದು 

ನನ್ನ ಬೂದಿಮಾಳ್ಬೆ ವೆಂದು 
ಕೂಗುತಿರುವರು; 

ನನ್ನ ತೇಜವಳಿದುದೆಂದು 
ಹಾಡುತಿರುವರು. 


 ಮನೆಯಲಿದ್ದ ಹಾಳುಮೂಳು 
ಹಳೆಯಪಳೆಯ ಚೂರುಪಾರು 
ತಂದು ರಾಸಿಹಾಕಿ ಇಲ್ಲಿ | 
ನನ್ನ ಪಟವ ಮೇಲೆ ನಿಲಿಸಿ 
ಕಾಮನೆಂಬರಂ; 
ಶಿವನು ನನ್ನ ಸುಟ್ಟವೋಲು 
ಸುಡುವೆವೆಂಬರು. 


ಸಖರು ನಾವು ಮೇಲಿನಿಂದ 

ಅವರ ನೋಡಿ ನಗುವೆವೆಂದು 

ನಮ್ಮ ಅಮೃತರಾಜ್ಯವನ್ನು 

ಹೂಡಿ ಹರಡಿ ಬಲಿವೆವೆಂದಂು 

| ಅವರು ಅರಿಯರು; 
 ಕಾಮನಲ್ಲ ಸಂಡುವುದೆಂದು 

ಅವರು ಆರಿಯರು. 


ಗೀತಗಳು 


"ಜಗವು ಜೀವಿಸಿರುವವರೆಗು 
'`ಜನರ ಹುಟ್ಟು ನಿಲುವವರೆಗು 
ಮನದ ರಚನೆ ಮುರಿವವರೆಗು ; 
ಮನುಜರಾಸೆ ಈಗಿನಂತೆ } 
ಇರುವವರೆಗೆಯೂ, \ ; 
ನರರ ಹೃದಯ ರಾಜ್ಯದಲ್ಲಿ ಹೌ ಸ್ಮ ಕ! 
ನಾವು ದೊರೆಗಳು. ಸ್ಹ ಉದ್‌ 


ಅತ್ತ ನೀನು, ಇತ್ತ ನಾನು 
ರಜತಕರನು, ಚೆಲುವುಮೊಗನು 
ಸೋಮಾ ನೀನು, ಕಾಮ ನಾನು 
ಸುತ್ತಲೆಲ್ಲ ಸಂತಸವನು 
ಬಿತ್ತುತಿರುವೆವು: 
ಸಂತಸದಲಿ ಬೆಳೆದ ಬೆಳಸ | 
ಹಂಚುತಿರುವೆವು. ಜೆ 


ಹಳೆಯ ಕಾಲವೆಲ್ಲ ಮುಗಿದು. 

ಚಳಿಯ ಕಾಲವೆಲ್ಲ ಕಳೆದು. 

- ಇಳೆಯ ಕೊಳೆಗಳೆಲ್ಲ ಹೋಗಿ 

ನಾಳೆ ಹೊಸದು ವರುಷವೊಂದು 
ಓಡಿ ಬರುವುದು; 

ಇಳೆಗೆ ಹೊಸದು ಭಾಗ್ಯವೊಂದು 
ನೆಲಸೆ ಬರುವುದು. 


119 


ಗೀತಗಳು 


ಹಳದಿ ಹಣ್ಣು ಎಲೆಗಳೆಲ್ಲ 
ಒಣಗಿ ಮುದುರಿ ಉದುರಿ ಕೆಳಗೆ 
ಬಿದ್ದು ಎದ್ದು ಗಾಳಿಯಲ್ಲಿ 
' ತಂಡ ತಂಡವಾಗಿ ತೂರಿ 
ತೂರಿ ಹೋದುವು; 
ತಮ್ಮ ಪಟ್ಟವಾಯಿತೆಂದು 
ತಿಳಿದು ಹೋದುವು. 


ಹಿಮಗಳಿಂದ ಬಿರಿಯಿಸುತ್ತೆ 
ಶ್ರಮಗಳಿಂದ ಬಳಲಿಸುತ್ತೆ 
ಚಳಿಗಳಿಂದ ನಡುಗಿಸುತ್ತೆ 
ಗಾಳಿಯಿಂದ ಕೊರೆಯಿಸುತ್ತೆ 
ಇದ್ದ ಶಿಶಿರನು 
ಜನದ ಶಾಪದುಸಿರು ತಗುಲಿ 
ಅಳಿಯುತಿರುವನಂ. 


ಹಿರಿಯ ಸೈನ್ಯವನ್ನು ತಂದು 
ನನ್ನ ಸಖನು ದಾಳಿಬಂದು 
ಅರಿಯ ರಾಜ್ಯದೊಳಗೆ ನಿಂದು 
ಅವನ ಹೃದಯದಲ್ಲಿ ಪ್ರಭವ 
ಹೂಡುತಿರುವನು; 
ಜೈತ್ರಯಾತ್ರೆಗಾಗಿ ಬಂದು 
ಚೈತ್ರ ನಿಲುವನು. 


120 


ಗೀತಗಳು 


ತಳಿರ ಲೋಕದಗ್ರದಿಂದ 


ಶುಕಿಯ ಕೊರಲು, ಪಿಕದ ಕುಕಿಲು- .. 


ಹೊಸದು ಲೋಕ ಬರುವುದೆಂದು. 

ಸುಖದ ಹಸಿರು ಲೋಕವೆಂದು 
ಸಾರುತಿರುವುವು; 

ವಂದಿತನಗಳು ಹೋಗುವೊಸಗೆ ` 
ಬೀರುತಿರುವುವು. ' 


ಬರುವ ಜೈತ್ರಮಾಸದಲ್ಲಿ 

ನೀನು ಇಂತೆ ಬರಲು ಜನರು 

ನಿನ್ನ ತುಂಬು ಕಳೆಗಳಲ್ಲಿ 

ಸೊದೆಯ ಸೋಗು ಸರಸಗಳನು.: 
ಇಲ್ಲ ಕಾಂಬರು; 

ಮಧಂವಿನೊಡನೆ'ನಿನ್ನ. ಸಖ್ಯ 
ನೋಡಿ ನಲಿವರು. 


ಅಡಗಿ ಮಂದುರಿ ಇದ್ದ ಹರುಷ. 
ವೆಲ್ಲ ಹಿಂದೆ ತಿರುಗಿ ಬಂದು 
' ಹೃದಯವನ್ನು ಮನಗಳನ್ನು 
ನಲಿಸಿ ಕಲಿಸಿ ಕಾಮವನ್ನು | 
ಬೆಳಸುತಿರುವುದು; 
ಹೂವನೇರಿ ನಾನು ಬಂದು 
ಕೆಲದಿ ನಿಲುವೆನು. 


121 


ಹ 


ಗೀತಗಳು 


ಎಲ್ಲಿ ಪ್ರಾಣದಂಸಿರು ಇಹುದೊ 
ಎಲ್ಲಿ ಜೀವದಾಸೆಯಿಹುದೊ 
ಎಲ್ಲಿ ರಾಗ ಭಾವವಿಹುದೊ ' 
ಎಲ್ಲಿ ಇಂದ್ರಿಯಂಗಳಿಹವೊ 
ಅಲ್ಲಿ ನಿಲುವೆನು. 
ಎಲ್ಲಿ ಸಂಗ ಸೇರಿಸುವುದೊ 
ಅಲ್ಲಿ ಬೆರೆವೆನು, 


ತಳಿತ ತಳಿರಿನರಮನೆಗಳು 

ಅರಲ್ವ ಹೂವ ಪರಿಮಳಗಳು 

ಮೊರೆವ ಪ್ರಿಯರ ಎದೆ ಮನಗಳಂ 

ಉಲಿವ ಹಕ್ಕಿ ಸವಿ ಸರಗಳು 
ಸಂಚುಗಾರರು; 

ನನ್ನ ಅರಸುತನವ ನಿಲಿಪ 
ಸಾಲುಗಂಬವು. 


ಶಿವನು ಸುಟ್ಟುಬಿಟ್ಟನೆಂದು 

ನಾನು ಬೂದಿಯಾದೆನೆಂದು 

ನನ್ನ ಬಲುಮೆ ಬರಿಯದೆಂದು 

ತಮ್ಮ ಶಕುತಿ ಹಿರಿಯದೆಂದು 
ಬರಿದೆ ಭ್ರಮಿಸುತೆ 

ವೀರ ಸಾಸ ಗೈವೆವೆಂದು 
ಹೆಮ್ಮೆಗೊಳುವರು. 


122 


ಗೀತಗಳು 


ನನ್ನ ಚೆಲುವು ಜಾಲಗಳಿಗೆ : . 
ನನ್ನ ಮೋಹ ಮಾಟಗಳಿಗೆ 
ನನ್ನ ನಾಟ್ಯ ಗಾಡಿಗಳಿಗೆ 
ನನ್ನ ಹೂವು ಬಾಣಗಳಿಗೆ 
ಸೋಲದಿರುವರಾರ್‌? 
ಉರಿವ ತಪವ ಗೈವ ಶಿವನೆ 
॥ ಬಂದಿ ಬಿದ್ದನು! 


ಜಗದ ಮೇಲ್ಮೆಗೆಂದು ಕರೆಯೆ 
ಹೋಗಿ ತಪವ ಹಾಳು ಗೈದೆ 
ದೈತ್ಯರಳಿಯಲೆಂದು ಗೈದೆ 
`' ಅಂದು ಸಾಂಗನಾಗಿ ನಿಂತು 
ಶಿವನ ಗೆಲ್ದೆನು; 
ಇಂದನಂಗನಾಗಿ ಜಗಕೆ 
ನೋಡಜೇಯನಂ ! 


123 


ಅರ್ಧನಾರೀಶ್ವರ 


ಕಂಡವರು ಕಂಡಂತೆ ಆರ್ಚಿಸುವರೈ ನಿನ್ನ 
ಇಂತೆಂದು ಅಂತೆಂದು ಅಂತಲ್ಲವೆಂದು -ಇ- 
ಎಲ್ಲ ವರ್ಣನೆಯೆಲ್ಲೆಯೇರಿ ಮಿರುತೆ ದಾಟಿ 
ಎಲ್ಲ ಹೊಗಳಿಕೆಗಳ್ಲ ತೀತನಾಗಿರಲು . 


ಒಂದಂ ಮೊಗ ಕಂಡವರು ಕಠಿಣವನೆ ಕಾಣುವರು. 
ಗಂಡನ್ನೆ, ನಿಯಮವನೆ, ನಿಷ್ಠುರವನೆ; 
ಉರಿಗಣ್ಣು ಕೈಶೂಲ, ವಿಷ ಷವಕಾರುವ ಸರ್ಪ, 
ಉಕ್ಕಿನಲಿ ಇಮದಂತೆ ಇರುವ ಒಡಲನ್ನು. 


ಎಂತಭಯ ಹಸ್ತವನು ತೋರಿಸುತ್ತಿರು ನೀನು 
ಎಂತು ಮೇಗಡೆ ಮೃದುವ ಮೆರಸು ನೀನು 

ಎಂತು ತುಂಬಿದ ಮೊಗದಿ ಶಾಂತಿಯನು ಬೀರುತಿರಂ. 
ತಂದೆ, ನಿನ್ನಯ ಗಂಡು ಬಲ್ಬೆ ಕಾಣುವುದು. 


ಬೇರೊಂದು ಮೊಗದಲ್ಲಿ ಕಾಣುವರು ತಾಯನ್ನು 
ಉಕ್ಕಿ ಹರಿಯುವ ಕರುಣೆಯೊರತೆಯನ್ನು 
ಅಕ್ಕರನು ಸ್ನೇಹವನು ಅರಳಿದೆಳನಗೆಯನ್ನು 
ತೆರೆಗೈೆಯಿನಿಂದೀವ ಔದಾರ್ಯವನ್ನು. 


124 


ಗೀತಗಳು 


ಬೆಳ್ಳಿ ಮೈಯಿನ ಚೆಲುವು ತುಂಬು ಕನ್ನೆ ಯ ಪೆರ್ಮೆ 
ಕೆ ಯೊಳಿಹ ಖಳ  ದಾಜ್ಞಾನ ದಾನ, 
ಮಮತೆಯಲಿ ಪ್ರೀತಿಯಲಿ ಅರಳಿರುವ ಆ ಕಣ್ಣ 
ಕಾವ ಮೃ 1 ಚ ' ಕಾಂಬರಯ್ಯಾ 


,ಯಾರರಿವರೈ ನಿನ್ನ ನಿಜವನ್ನು ಆಳವನಂ 
ನಿನ್ನ ಹೃದಯದೊಳಿರುವ ಗಂಭೀರವನ್ನು 
ಇತ್ತಲೀ ಸುಮಮೃದುತೆ ಅತ್ತಲುಕ್ಕಿನ ಅಲಗು 
ತಂದೆ ದ ಢವೊಂದತ್ತ ತಾಯ್ಕ ರುಣೆಯಿತ್ತ. 


ಒಂದನ್ನು ಮರೆವರಿಗೆ ಬೇರೆ ಮುಂಖವಿಹುದೆಂದು 
ನಿಂದಂ ಗ ನೀನು ತೋರುತಿರುವೆ: 

ದಂಡಿಸುವ ಮೊನೆ ಶೂಲ ಭಯವ ಬೀಸುತಲಿರಲು 
ನಂಬಿರುವರಿಂಗಭಯ ದಾನವೀವೆ. 


ತಾಯಿತಂದೆಗಳ ಗುಣ ನಿನ್ನ ಲ್ಲಿ ಸೇರಿಹವು 
ಒಂದೆ ಒಡಲಲಿ ಕಾಲದಾದಿಯಿಂದ 

ಒಂದು ಕೈ ದಂಡಿಸುವೆ ಒಂದು ಕೈ ಕಾಪಿಷುವೆ 
ಎಲ್ಲ ತಾಯ್ತಂದೆಗಳ ತಂದೆ ನೀನು: 


ಶಿಕ್ಷೆ ರಕ್ಷಣೆ ನಿನದು ವಿಶ್ವಹರಣದ ಭಾರ, 
ವಿಶ್ವ ಮೊ ೋಹನ ದಿವ್ಯ A ಸತ್ವ! 

ವಿಶ್ವ ಸಂಸಾರವನು ನಿಯಮದಿಂ 'ತೂಗುತಿಹೆ 
ಶಿವ ಶಾಂ ತನದ್ಬೆ ಪತೆನಾನಂದನು. 


125 


ಮುರಿದ ಸೇತುವೆ 


ಒಣನೆಲ ಹೀರಿಹುದು 
ಕುದಿ ನರ ರಕುತವನು 
ಭಾರತ ರಿಂಗ್ಲಿಷರ 

ಫ್ರೆಂಚರ ಸೈನಿಕರ -- 


ಮುರಿದಿಹ ಸೇತುವೆಯು 
ತಳದಿಹ ಕಾಲುವೆಯು 
ರಕುತದಿ ಮಿಂದಿಹವು 
ಹಗೆತನ ಹಿಂಡಿಹವು -- 


ಯುಗಗಳ ಮತ್ಸರದ 
ಮುಯ್ಯನು ತೀರಿಸಲು 
ದೂರದಿ ಬಂದಿಹರು 
ದೇಶಿ ವಿದೇಶಿಗಳು -- 


ಬಲು ಜನ ಕಾದಿಹರು 
ಬಲು ಜನ ಮಡಿದಿಹರು 
ಕೆಲಜನರಿರಿದಿಹರು 


ಸಮರದ ಮಧ್ಯದಲಿ 
ಆಜ್ಞೆಗಳಿತ್ತವರು 

ನೆಲದಲಿ ಬಿದ್ದಿಹರು 
ಮಣ್ಣಲಿ ಮಲಗಿಹರು 


126 


ಗೀತಗಳು 


ಧರ್ವಕೆ ಬಿದ್ದ ವರು, 
ಧರ್ಮವನೊದ್ದವರು, 
ರಾಜರ ಗೆದ್ದವರು, 
ರಾಜ್ಯವ ಕದ್ದವರು -- 


`'" ಮಂತ್ರದ ತಂತ್ರಗಳು 


ಆಳ್ವರ ಹೆಮ್ಮೆಗಳು 
ಯೋಧರ ಗರ್ವಗಳು 
ನೆಲವನು ಅಪ್ಪಿಹವು -- 


ಹೆರವರ ದೋಷಕ್ಕೆ 
ಇವರೊಡಲಿತ್ತಿಹರು 
ಅವರ ಅಧರ್ಮಕ್ಕೆ 
ಇನಿಬರಂ ಕೂಲಿಹರು --- 


ಏನನಂ ಅರಿಯಂದರು, 
ಕಿರಿಯರು ಹಿರಿಯವರು 
ಕಲಿಗಳು ನಾಡಿಗರು 
ತನಂವನಂ ತೆತ್ತಿಹರು -- 


ಮನೆಯಲಿ ಸತಿಯರನಂ 


'ವಂಕ್ಕಳು ಮರಿಗಳನು 


ವಂಕ್ಕಳಶಕ್ತರನಂ 
ತಬ್ಬಲಿ ಗೈದಿಹರು -- 


127 


' ಗೀತಗಳು 


ಹಡೆದರ ಕಂಬನಿಯಾ 
ಕಾಲುವೆ ನೀರಿನೊಳು 
ಸಂತತ ಹರಿಯುವುದೀ 
ಕಲ್ಲೆದೆ ಬೀಡಿನೊಳು -- 


ಸತ್ತರ ಗೋಳುಗಳು 
ಉಳಿದರ ಶಾಪಗಳು 
ಬೆಂದರ ತಾಪಗಳು 
ಸುಟ್ಟಿವೆ ನಾಡಿದನು -- 


ಸುತ್ತಣ ದೇಶವನಂ 
-ಈಶನು ಶಪಿಸಿಹನು 
ಬೆಳೆಯದು ಪುಲ್‌ ಪಸಿರಂ 
ಸುಳಿಯದು ತೆಂಬೆಲರು -- 


ನೆಲಎದು ಹಣ್ಣಿಡದು 
ಸುಯ್ಚುದು ಬೇಯುವುದು 
ಹಳ್ಳಿಯ ಹಣ್ಣನವು 

ಕಣ್ಣ ನು ಕುಕ್ಕುವುದು -- 


ತೀರದ ವೈರದಲಿ ' 
ಸತ್ತರು ಸತ್ತವರು 
ಬಿಟ್ಟರು ಹಾಳಿದನು. ' 
ಉರಿಯುವ ಮಸಣವನು. 


128 


2 ಸಬು a ASS ಕ್ಕು 
ಪ ಫೋ ಯ ಬಲ್‌ ಕ್‌ೆ? 


ವನಗೀಕೆ 


ಗಾಳಿಯಂದದಿ ನಾವು 
ಹೋದ ಮೇಲೂ 

ವನ ಮಧುರವಾಗುವುವು 
ಇಂದಿನಂತೇ. 


ಇನಕಿರಣ ಕಂಣಿಯುವವು 
ಈಗಿನಂತೇ -- 

ಇಲ್ಲಿ ಪಾಚಿಯ ಮೇಲೆ. 
ರೆಂಬೆ ತಳದಲ್ಲಿ. 


ಮುಂದೆ ಹುಟ್ಟುವ ಜನರು, 
ಬಂದಂ ಕುಳಿತಾರಂ 

ಇಲ್ಲಿ ಈ ವನದಲ್ಲೆ, 
ಎಲೆಗಳಿಂ ಬೆಳಗಿ, 


ಆಲಿಸುತಲೀಗಿನಂತೇ 
ಹಕ್ಕಿಗಳ ಗೀತೆಗಳನು 
ಉಸಿರುವರು ನಮ್ಮಂತೆಯೇ 
ಅಚ್ಚ ರಿಯ ಮಾತಂಗಳನು. 


ಹೆರರು ನಿಡುಸುಯ್ಯವರು 
ನಮ್ಮಂತೆಯೇ-- 

“ಒಂದು ದಿನ ಮಾತ್ರ !'ವೆಂದು 
ತುಂಬಿ ಮೊರೆಯುವುದು. 


- ಯಂಜಿನಿ ಲೀ. ಹ್ಯಾಮಿಲ್ವನ್‌ 


129 


ಬಾ ಬಾ ಬಾ ಚೆಲುವೆ 


ಸೊಹಾನಿ' 
ಬಾ ಬಾ ಬಾ ಚೆಲುವೆ, ಬಾ ಕವಂಲೆ 
ಮರೆಯಂವ ಭವ ಭಯದಾಯಸವ --- 
ಬರಂವುದಂ ಬರಲೇಳಾಲಬ್ಬರಿಸಲಿ 
ತೊರೆವುದಂ ತೊರೆಯಲೇಳಂರಿದು ಬೀಳಲಿ. 


ಧರೆಯರ ಕಳೆಚಲಿ ಶರಧಿಗಳಿಂಗಲಿ 
ಇರಂಳ್‌ ಪಗಲಾಗದೆ ಕಾಲ ನಿಲ್ಲಲಿ 

ಜವನ ಬಯಲಬಾಯ್‌ ಸೇರಲಿ ಲೋಕವು 
ಜವನಂಬ್ಬರದೊಳು ಅಳಿದಂ ಹೋಗಲಿ. 


ಮೆಲುಪು ಬಲಂಪಿನ ಶಕಂತಿಗಳುಡುಗಲಿ 
ನೆನಪು ಮರಳದೆ ತೊಡೆದು ಹೋಗಲಿ 
ಇಹಪರಗಳ ಬಿಗಿ ಸಡಿಲವಾಗಲಿ 
ವಿಧಿಯ ಸೂತ್ರವೇ ಕಡಿದು ಬೀಳಲಿ. 


ಒಡಲೆರಡಾದರು ಒಂದು ಮನದಲಿ 
ಒಂದು ಹೃದಯದಲ್ಲಂತರಂಗದಲಿ 
ಹೊಂದಿ ಬಲಿದ ಮನದೊಂದು ದೃಢದಲಿ 
ಒಂದೇ ಒಲವಿನ ವೀರದಲಿ. 


ಪ್ರಳಯ ಘನದವೊಲು ಕವಿದೆತ್ತೆತ್ತಲು 
ಎಡರು ಅನಾದರ ಘೋಷಿಸಲಿ 
ಬಳುಕದದಟಿನಿಂದೆದೆ ಬಲಿದಿಹೆನಿದೊ 
ಚಲವೊಂದುಳಿದಿರೆ ಸಾದಿಸಂವೆ. 


130 


ಚ ಫಫ ಚಹ ಬೌ AE TI ೪ನ 


ಶಿವ 


| ವಸಂತ 

ನಿಮಿಷಕ್ಕೆ ನೂರಾರು ಮುಖದಲ್ಲಿ ಹರಿಯುತ್ತೆ 
ಅರಿವಿನಂಕೆಗೆ ನಿಲದ ಶಿವನೆ, ಶಾಶ್ವತನೆ, 
ಚಲಿಪ ಮನ ನಿನ್ನಲ್ಲಿ ನಿಲುವಂತೆ ಮಾಡಯ್ಯಾ 
ತಿಳಿಸಯ್ಯ ಸತ್ಯವನು ದೃಢವ ನೀಡು. 


ಕ್ಚಣ ಕ್ಷಣಕು ಬೇರಾಗಿ ಕಾಣುತ್ತೆ ಸುಳಿಯಂತ್ರೆ 


ಗಗನದಲಿ ಓಡುತಿಹ ಮುಗಿಲ ಮೋಹರದಂತೆ 


ಯುಗ ಯುಗದಿ ಅರಸಿರುವ ಜನರ್ಗೆ ಖುಷಿಗಳಿಗೆ 


ಹಲಪರಿಯ ರೂಪಗಳ ತೋರಿ ಮೋಹಿಸಿಹೆ. 


ನರರೆಣಿಕೆ ಗುಣದೆಣಿಕೆಯೊಂದಕ್ಕು ಬಾಗದೆಯೆ 
ಒಂದು ನೀತಿಯ ನಿಯಮಕೊಪ್ಪಿ ಸಿಲುಕದೆಯೆ 
ಒಂದು ಪರಿ ಚಿಂತಿಸಿದರಿನ್ನೊಂದು ಪರಿ ತೋರಿ 
ಅರಸುವರ ಕೌತುಕವ ಭ್ರಮೆಯ ಪೆರ್ಚಿಸಿಹೆ. 


ಎಂತು ಸಂಶಯಗಳನು ದೂರಗೈವುದು ಹೇಳು 
ಎಂತು ನಿನ್ನಯ ನಿಜವನರಿತು ಪೂಜಿಪುದು 
ಎಂತು ನಶ್ಚರದಲ್ಲಿ ಶಾಶ್ವತವ ಕಾಣುವುದು 
ಎಂತು ರಚಿಪುದು ನಿನ್ನನಂತರಂಗದಲಿ. 


ಜಗದ ಕಲ್ಮಾಣವನು ಎಂತು ಸಾಧಿಸಂತಿರುವೆ 
ಆವಾವ ಜೀವಿಗಳನೆಂತು ಪ್ರೇರಿಸುವೆ 

ಆವ ಸುಖದುಃಖಗಳನೇತರದಿ ಹಂಚುತ್ತೆ 
ದೇವ, ವಿಶ್ವದ ಮೇಲ್ಮೆ ನಡಸುತಿರುವೆ? 


131 


9% 


ಕೋಗಿಲೆ 


ಹಿರಿಮಂಜಂ ಬಿಟ್ಟಿಲ್ಲ 

ಚಳಿಗಾಲ ನಿಂತಿಲ್ಲ 

ಮೈನಡುಕ ಹೋಗಿಲ್ಲ 
ಇಬ್ಬನಿಯು ಸುರಿಮಳೆಯ ನಿಲ್ಲಿಸಿಲ್ಲ; 
ಶಿಶಿರ ಸಾಮ್ರಾಜ್ಯಕ್ಕೆ ಚ್ಯುತಿಯು ಬಂದಿಲ್ಲ; 
ಚ್ಯುತಿ ಬರುವುದೆಂಬೊಂದು ಚಿಹ್ನೆಯಿಲ್ಲ. 


ತರಗೆಲೆಗಳುದಿರಿಲ್ಲ 

ತಾರೆ ಮೊಗವರಳಿಲ್ಲ 

ತರುವೊಂದು ಚಿಗುರಿಲ್ಲ 
ಚಿಗುರ್ವಿಡಿವುದೆಂಬೊಂದು ಚಿಹ್ನೆಯಿಲ್ಲ; 
ಹಿಮಕರನ ಬಿಳಿಕಿರಣ ನಗೆ ಬೀರಂವಂತಿಲ್ಲ, 
ಬೆಳಂದಿಂಗಳುಂಡಾರಂ ಆಡಂವವರಿಲ್ಲ. 


ಹಸಂರಿನಿಸು ಕಾಣದಿಹ 

ಬರಲು ಕೊಂಬೆಗಳೇರಿ 

"ಮರದ ತಂದಿಯಂನು ಸಾರಿ 
ಏಕಾಂಗಿ ನೀನೇಕೆ ಉಲಿಯಂತಿಹೆ ಇಂತು? 
ಯಾವ ಸಂತಸ ನಿನದು ಹೇಳು ಕೋಗಿಲೆಯೆ, 
ಏನ್‌ ಪ್ರಮತ್ತತೆ ಇಂದಂ ನಿನ್ನ ಕೂಗಿನಲಿ ! 


132 


ಗೀತಗಳು 


ಎತ್ತಲೇಂ ಚೆಲಂವಿಲ್ಲ 

ಸಂಗಡಿಗರಾರಿಲ್ಲ 

ಗಿಳಿವಿಂಡು ಗೊರವಂಕ 
ಹೊಂಬಕ್ಕಿ ಹಾಡಂತಿಹ ಸರ ಕೇಳುತಿಲ್ಲ; 
ಯಾವ ಸೊಗ ಬರುವುದನು ನೀನಲ್ಲಿ ಕಾಣುತಿಹೆ, 
ನಡಂಚೈತ್ರವೆಂಬಂತೆ ಉಲಿಯುತಿರುವೆ ! 


ನಿಡುಬಯಲನಿರಿಯಂತಿಹೆ, 

ದೆಸೆಗಳೆನಂ ತುಂಬಂತಿಹೆ 

ಕಿವಿಗಳೆನಂ ಬಿರಿಸಂತಿಹೆ 
ಎದೆವೊಕ್ಕು ಆಸೆಗಳ ಕೆರಳಿಸುತ್ತಿರಂವೆ ! 
ಬಂದೀತಂ ಬಂದೀತಂ ನಗಂಗಾಲ, ಅಕ್ಕ ಓ 
ಎಂದು ಕಂಠವನೆತ್ತಿ ಹಾಡುತಿಹೆಯೇ ! 


ನಮಗೆ ಗೋಚರಿಸದಿಹ 
ಹೆರರಾರು ಅರಿಯದಿಹ 
ನೀನೊರ್ವ ಕಾಣುತಿಹ 
ಹೊಸ ಜೀವ ಸಂಚಾರವಾವುದಿಹಂದೊ ! 
ನೆಲದಿಂದ ಬೇರಿಂಗೆ, ಬೇರಿಂದ ತರಂವಿಂಗೆ 
ಜೀವರಸವೇರಂವುದ ಕಾಣುತಿಹೆಯೊ ! 


ಒಣಗಿರಂವ ಶಾಖೆಗಳ 

ಶಾಖೆಯಂಪಶಾಖೆಗಳ 

ನಾಳ ನಾಳದಿ ಹರಿದು 
ಎಳಗೆಂಪು ಮೋಸುಗಳು"ಕುಡಿಯಂಟ್ಟವೇನು? 
ಹಸುಳೆ ಕಂಡಿ ಮೈಗಂಧ ನೀ ಸವಿದೆಯೇನಂ? 
ಶಿಶಿರವಳಿವುದಂ ಚೈತ್ರ ಬಹಂದೆಂಬೆಯೇನಂ? 


133 


ಬೀಟಿ 


ನೀ ಸಿಗೆ 
ನಾ ಬಿಡೆ 
ನೀನ್ನಿಲೆ 
ನಾನ್ನಿಲೆ. 


ಎಲ್ಲಿಗೆ ಓಡುವೆ ಅರಿವೆ 
ನಿಲ್ಲದೆ ಅಟ್ಟುವೆ ಬರುವೆ 
ಅಲ್ಲಿಗೆ ಸಾರುವೆ ಹಿಡಿವೆ 
ಇಲ್ಲಿಗೆ ಗೆಲಿದೆಳತರುವೆ. 


ಆ ಗುಣ ನಿನಗಿರುವನಕ 
ಈತೆರ ನಾನಿರುವನಕ 

ನೀ ಹಟ ನಿಲಿಸುವ ತನಕ 
ಈ ಚಲ ನಡೆಯುವ ತನಕ. 


ನನ್ನಯ ದೃಢವನು ಅರಿವೆ 
ನನ್ನೆದೆಯದಟನು ಸವಿವೆ ' 
ನಿನ್ನಬಲತೆಯನು ತಿಳಿವೆ 
ಎನ್ನರಸೇ ನೀ ಬರುವೆ. , 


134 


ಉಂಗುರ ರವ ಕೇಳಿ 


ಬೇಹಾಗ್‌ 


ಉಂಗುರ ರವ ಕೇಳಿ, ಕಾ-ಲುಂಗುರ ರವ. ne ಗ 
ಸಂತಸವಾಂತೆದೆ ಮೊರೆಯಂತಲಿದೆಯಿದೊ॥ ಸ್‌ 


ಮೆಲು ಮೆಲು ನಡೆದು ನೀನಡಿಯಿಡುತಿರಲು 
ಕಲುನೆಲ ನಲಿವುದು ಮಾರುಲಿದು, 

ಉಲಿಮೆಲು ತಾನಕೆ ವಿಂರುಗಂವ ಕೈಬಳೆ 
ಘಲುಘಲು ನಿನದವು ಸೇರುತಿರೆ -- ನಿನ್ನುಂಗುರ 


 ತರುಗಳ ನೆಳಲಲಿ ತಿಳಿನೀರ್ಗೊಳದಲಿ 
ಅರಳುವ ಹೊನ್ನೈದಿಲೆಯಂತೆ 
ಬಿರಿದರಳುತೆ ನೀನೆನ್ನ ಮನೆಯೊಳು 
ಬೆಳಗಿ ಸಂತಸವನು ಬೀರುತಿಹೆ --- ನಿನ್ನುಂಗುರ 


ಮುಡಿದಿಹ ಮಲ್ಲಿಗೆ ಜಾಜಿ ಗುಲಾಬಿ 
ಹೂಗಳ ಪರಿಮಳ ಹರಡುತಿರೆ 

ನಿನ್ನಯ ಮೊಗದಲಿ ನಗಂತಿಹ ಕಣ್ಗಳು 
ಬರುತಿವೆ ತೇಲುತಲೆನ್ನ ಕಡೆ -- ನಿನ್ನು ೦ಗುರ 


ಬಲುದಿನ ಬಾರದ ಮಳೆಗಳು ಸುರಿಯಲು 

ನೆಲದಿ ಗರುಕೆವುಲ್‌ ಹಸಿರುಗಳು 

ಚಿಗಿದು ತಣ್ಣು ತಣಿವೀಯುತೆ ಬೆಳೆದಿರೆ : 

ಬಗೆಯು ನಲಿವವೋಲಾಗಿಹಂದು — ನಿನ್ನುಂಗುರ. 


135 


ತಾಯಿದೇವಿ 


ಎಷ್ಟು ಜನ ನಿನ್ನ ಗತಿಯಣಕಿಸಿಹರಮ್ಮ ! 
ಎಷ್ಟು ಸಲ ದೂರಿಹರು ಜರೆದಿರಂವರಮ್ಮ ! 
ಎಷ್ಟು ಬಗೆ ದುಮ್ಮಾನ ಹೊರಿಸಿರುವೆವಮ್ಮ ! 
ಎಷ್ಟು ತೆರ ದಾಸ ಗಳ ಬಿಗಿಸಿರುವೆವಮ್ಮ ! 


ಹತ್ತಾ ಪಿ ಶತಮಾನದಪಮಾನವನಂ ಹೊತ್ತು 
ತೊತ್ತುಗಳ ತೆರದಲ್ಲಿ ದುಡಿದಿರುವೆಯಮ್ಮ. 
ನಷ್ಟ ಸಂಕಷ್ಟಗಳು ದಿನ ದಿನವು ಬೆಳೆಯಂತಿರೆ 
ಎಪ್ಪೊಂದು ಸೈಸಿದೆಯೊ ಕಂಡೆವೇನಮ್ಮ 


--ನೀನು ತೋರಿದ ಕರಂಣೆ ನೀನಂ ತೋರಿದ ಒಲುಮೆ 
ನೀನಿತ್ತ ಆಸರೆಯೆ ಅನ್ನ ವಸನಗಳೆ 

ನಿನ್ನನ್ನು ಬಂಧಿಸಂವ ಸಂಕಲೆಗಳಾಗಿರಲು 

ನಿನ್ನ ಒಡಲನೆ ಕೊರೆದು ತಿನ್ನುತಿಹವು. 


ಮೂವತ್ತು ಮುಕ್ಕೋಟಿ ಮಕ್ಕಳನು ಪಡೆದಿದ್ದು 
ಅಬಲೆಯರೊಳಬಲೆಯಂತಾದೆಯಮ್ಮ ! 
ಇಂದಲ್ಲದಿರೆ ನಾಳೆಯಲ್ಲದಿರೆ ವಂಂದಕ್ಕೆ 
ಬಂಧನವ ಬಿಡಿಸುವರು ಎಂದೆಯಮ್ಮ. 


ನಿನ್ನೆದೆಯ ದುಃಖಗಳು ಜೀವಗಳ ಮೂಲಗಳ 
ಬೇಯಿಸಂತೆ ಬದುಕನ್ನು ಕರಗಿಸಂತ್ತಿರಲು 
ನಿನ್ನ ಕಣ್ಣೀರುಗಳ ಕಡಲುಕ್ಕಿ ಹರಿಯುತ್ತೆ 
ದಿನ ದಿನಕೆ ಭರವಸೆಯ ವಂಳಂಗಿಸ ರತ್ರಿರಲು 


136 


ಗೀತಗಳು 


ತಾಯಿಂಯಳಲಲಿ ಕೀಳು ಜೀವಗಳ ಬೆಳಸಂತ್ತ 
ಅವಳ ಸ್ವಾತಂತ್ರ್ಯಗಳ ಮಾರಿ ಮೆರೆಯುತ್ತ 
ತಮ್ಮಲ್ಲೆ ನಾಯ್ಗಳೊಲು ಕಾದಾಡಿ ಕರುಳನ್ನು 
ಕುಯ್ಯುತಿಹ ಕುವರರಿದೊ ಬಾಳ್ವವಮ್ಮ ! 


ಧವಳಗಿರಿಯಲಿ ನಿನ್ನ ಧ್ವಜವನೇರಿಸಲುಳಿದು 

ಯವನ ಪದಧೂಳಿಯಲಿ ಹೊರಳಿಸಿದೆವಮ್ಮ 
ಅವನಿಯಲಿ ನಾಲ್ವರಿಗೆ ಮೇಲಪ್ಪುದನ್ನುಳಿದು 
ಅವನತಿಗೆ ಬಾಳನ್ನು ಕೂಲಿಸಿದೆವಮ್ಮ. 


ಎಲ್ಲ ನಾಡಿನ ಪೆರ್ಮೆ ಕಳೆಗಳನು ಸೆಳೆತಂದು 
ನಿನ್ನ ಮಕುಟದಿ ರಚಿಪ ಸಾಹಸವನುಳಿದು 
ಹಳಿವುಗಳ ಮಲಿನಗಳೆ ಕಲ್ಲುಗಳೆ ಮುಳ್ಳುಗಳ 
ವಿಷವುಗಿವ ತೊಡವುಗಳ ತೊಡಿಸಿರುವೆವಮ್ಮ. 


ಯಾವೊಂದು ಶಕುತಿಯನು ಏನೆಂತಂ ಗಳಿಸದೆಯೆ 
ಯಾವಿನಿಸು ವಿಧದಲ್ಲು ಗಂಡು ನಿಲ್ಲದೆಯೆ | 
ನಿನ್ನಮಲ ಕೀರುತಿಯ ನರಕಕ್ಕೆ ಇಳಿಸುತ್ತೆ 
ಬೆಳ್ಳಣ್ಣ ಳಲಿ ಹೆರರ ನೋಡುತಿಹೆವು! 


ಸಿರಿಯಲ್ಲಿ ವಿಭವದಲಿ ಜಸದಲ್ಲಿ ತಣಿವಿನಲಿ 
ಬಲದಲ್ಲಿ ಗೈಮೆಯಲಿ ಹಿರಿಯಾಸೆಗಳಲಿ 
ಸರಿಯವರು ದಿನ ದಿನವು ಏರೇರುತಿರುವಾಗ 
ಹೊಲೆದಾಸ್ಯ' ಪಂಕದಲಿ ಹೊತಿರುವೆವು. 
ಮೂವತ್ತುವಂೂರ್ಕೋಟಿ ಕೀಟಗಳು ಮಾನಿಸರೆ 
ಒಡಲಿತ್ತೂ ಬೆಳೆಸಿದುದ ಪಾಳುಗೈದಿಹರು? 
ಅಸೆಗಳ ಹಿಂಗಿಸುವ ಇದನೆಲ್ಲ ನೋಡುತ್ತೆ 
ತಾಳುತ್ತೆ ಕ್ಚವಿಂಸಂತ್ತೆ ಎಂತು ನಿಂದಿಹೆಯೋ ! 
137 


ಪ್ರಾರ್ಥನೆ 


ನನ್ನೆಲ್ಲಾ ಆಸೆಗಳೂ 
ನಿನ್ನನ್ನೇ ಬಯಸುವುವು 
ನನ್ನೆಲ್ಲಾ ಕೊರತೆಗಳೂ 
ನಿನ್ನಲ್ಲೇ ತುಂಬುವುವು. 
ನನ್ನೆಲ್ಲಾ ಭರವಸೆಯೂ 
ನಿನ್ನಲ್ಲೇ ನೆಲಸಿಹುದು 
ನನ್ನೆಲ್ಲಾ ದುಃಖಗಳೂ 
ನಿನ್ನನ್ನೇ ಕರೆಯುವುವು. 
ಅಳಲಿನಲಿ ನಗುವಿನಲಿ 
ಬೀಳಿನಲಿ ಏಳ್ಗೆಯಲಿ 
ನೆನಸಿನಲಿ ಕನಸಿನಲಿ 
ಚಪಲದಲಿ ದೃಢದಲ್ಲಿ, 


ಕರೆಯುವೆನು ಬಾರಯ್ಯ 
ಭ್ರಾಂತಿಗಳ ನಿಲಿಸಯ್ಯ 
ನನ್ನೆಲ್ಲಾ ಕರ್ಮವನು 
ನಿನ್ನೆಡೆಗೇ ನಡಸಯ್ಯ. 


ಮನದೆಲ್ಲಾ ಶಕ್ತಿಗಳೂ 
ಅಡಗಿರುವಾ ಭಕ್ತಿಗಳೂ 
ನಿನ್ನೆಡೆಗೇ ಬರುವಂತೆ 
ಧರ್ಮದಲಿ ಹೂಡಯ್ಯ. 
ನಿಜವೆಂದು ಅರಿತುದನು 
ನಡಸಲ್ಮ್ಕೆ ಧೈರ್ಯವನು 
ನಿಶ್ಚಲ ನಿಶ್ಚ ಯಗಳನು 
ನೀಡೆನ್ನನು ಸಲಹಯ್ಯ. 
138 


ತಾಪ್‌ Fe 


ಕೆಲವು ಉತ್ತಮ ಗ್ರಂಥಗಳು 


ಪಂಪಾಯಾತ್ರೆ-- ವಿ.ಸೀ. 
ಕನಿಕಾವ್ಯ ಪೃಷ್ಟ ವಿ. ಸೀ. 
ನೆಳಲು-ಬೆಳಕು (ಕವನ ಸಂಕಲನ)- ನಿ.ಸೀ. 
ಕದಂಬ (ಕವನ ಸಂಗ್ರಹ).--ವಿ.ಸೀ. 
ಆಗ್ರ ಹ (ನಾಟಿಕ)- ನಿ. ಸೀ, 
ಚ್ಕ ವನ (ನಾಟಕ). ವಿ.ಸೀ. 
ಸೀಕರಣೆ (ಪ್ರ ಬಂಧ ಸಂಗ ಗೃಹ)-ನಿ. ಸೀ, 
ಬಾ ಹತ್ತರ (ಕವನ ಸಂಗ ಗಹ)- ದ.ರಾ. ಬೇಂದ್ರೆ 
ವಿನಯ (ಈವನ ಸಂಗ ಗೃಹ)-ದ. ರಾ. ಬೇಂದ್ರೆ 
ನಿಚಾರಮಂಜರಿ (ಬೆಂದ ಯವರ ನಿಚಾರಥಾರೆ)-_ದ. ರಾ. ಬೇಂದ್ರೆ 
ಸವೂಕ್ಸೆ (ಸಾಹಿತ್ಯಾವಲೋಕನ)--ಹಾ. ಮಾ. ನಾಯಕ 
ಗಂಗೋತ್ರಿ (ಕುವೆಂಪು ಅಭಿನಂದನ ಗ್ರಂಥ)-ಸಂ: ದೇಜಗೌ 
ಕಾರಂತಪ್ರ ಪಂಚ (ಅಭಿನಂದನ ಗ ಗ ಕು. ಶಿ. ಹರಿದಾಸಭಟ್ಟಿ 
ದೀವಿಗೆ (ಗೋವಿಂದ ಪೆ ಪೈ ಸ್ಕಾ ರಥ ಗ ಗೃಂಥ)- ಸಂ: ರಾಮದೇವ ಶೇಣ್ಯೆ 
ಚಂದನ (ಕೆ. ವಿಸ್‌, ನರಸಿಂಹಸಾ, ವಿಪ ಆಭಿನಂದನ ಗ ಗ್ರಂಥ)... 

ಸಂ: ಜಿ. ವಿಸ್‌. ಶಿವರುದ್ರಪ 
ಕಟ್ಟೀಮನಿ: ಬದುಕು-ಬರಹ ಸ ದೇಜಗೌ, ಸಿ.ಪಿ.ಕೆ. 
ವಿಮರ್ಶೆ ಟಿ. ಎಸ್‌. ವಿಲಿಯಟ್‌ 
ಧರ್ಮದಲ್ಲಿ ಪೂರ್ವ ಮತ್ತು ಪಶ್ಲಿ ಮ--ಖಸ್‌, ರಾಧಾಕೃಷ್ಣನ್‌ 
ಚೇತನ (ಕವನ ಸಂಗ್ರಹ)--ಕಯ್ಯಾರ ಕಿಜ್ಲುಣ್ಣ ರೈ 
ಸಜೀವ ಸಾಹಿತ್ಯ (ಪ್ರಬಂಧ ಸಂಗ್ರಹ)--ಅ.ನ. ಕೃಷ್ಣರಾಯ 
ಪಾಶ್ಚಾತ್ಯ ಕಾವ್ಯ ಚಿಂತನ ಅನು: ಸಿ. ಸಿ.ಕೆ. 
ದಶಕುಮಾರ ಕಥೆ-_ಎಂ. ಕೇಶವಭಟ್ಟಿ 
ಕೋಣನ ಮಂತ್ರ (ಪ್ರ ಬಂಧ ಸಂಗ ಗೃಹ) ಕೆ. ವೆಂಕಟರಾಮಪ್ಪ 
ಗೋವಿಂದ ಪೆ ಪೈ ವಾಜಿ Wr: 4 ನಾರಿನ ಹಾವನೂರ 
JE ನಿವೇಕ- ಮುಳಿಯ ತಿಮ್ಮಪ 
ಕನ್ನಡ ಭಾಷಾಶಾಸ್ತ್ರ--ರಾ.ಯ. ಭತಕವಾಡಕರ 
ತುಳುನಾಡಿನ ಇತಿಹಾಸ ಕೆ. ನಿ. ರಮೇಶ್‌ 
ಕೆಲವು ನೆನಪುಗಳು- ನವರತ್ನ ರಾಮರಾವ್‌ 
ನಾಡೋಜ ಪಂಸ--ಮರಿಳಿಯ' ತಿಮ್ಮಪ್ಪಯ್ಯ 
ಕನ್ನಡ ಮಧ್ಯಮ. ವ್ಯಾಕರಣ- ತೀ.ನಂ. ಶ್ರೀಕಂಠಯ್ಯ 


3.6 


ಗೀತಾ ಬುಕ್‌ ಹೌಸ್‌ : ಃ ಪ್ರಕಾಶಕರು ' 


ರೂ. 5೦ (4 


ರೂ. 4.50 
3.50 
3.75 
3.50 
4.00 
2.50 
4.50 
5.00 
3.50 
6.00 
3.75 

60.00 
50.00 
30.00 _ 


20.00 
18.00 
5.50 
7.50 
5.00 
4.00 
15.00 
4.00 
5.00 
8.00 
20.00 
15.00 
12.50 
12.50 
ಅಚ್ಚಿ ನಲ್ಲ 
5.00 


ವನೈಸೂರು 


